TEXT FLY WITHIN 
THE BOOK ONLY 


UNIVERSAL 
LIBRARY 
೦ 


OU 20080 


AdVddl | 
IVSHAINN 


ಅಂಗುಲೀಮಾಲ 


ಪ್ರಭುಶಂಕರ 


ಪ್ರಕಾಶಕರು 
ತಳುಕಿನ ವೆಂಕಣ್ಣಯ್ಯನವರ ಸ್ಮಾರಕ ಗ್ರಂಥಮಾಲೆ 
ಕೃಷ್ಣ ಮೂರ್ತಿ ರಂ 
ಬ ಸಿಡಿ 
ಮೈಸೂರು 


ಪ್ರಥಮ ಮುದ್ರಣ ೧೯೫೬ 


ಬಿಲ್ಲ ಹಕ್ಕುಗಳೂ ಗ್ರ ಂಥಕರ್ತರಿಗೆ ಸೇರಿವೆ. 


ಈ ನಾಟಕವನ್ನು ಅಭಿನಯಿಸ ಬಯಸುವವರು "ಅಧ್ಯಕ್ಷರು ', 
ಶ್ರೀ ರಾಮಕೃಷ್ಣಾಶ್ರಮ, ಬಸವನಗುಡಿ, ಬೆಂಗಳೂರು--೪, ಅವರಿಗ ಹತ್ತು 
ರೂಪಾಯಿಗಳನ್ನು ಕಳುಹಿಸಿ ಅಪ್ಪಣೆ ಪಡೆಯಬೇಕು. 


ಸಂಪಾದಕರು ಮತ್ತು ಪ್ರಕಾಶಕರು 
ತ. ಸು ಶಾಮರಾಯ, ಎಂ.ಎ. 


ಬೆಲೆ , 
ಸಾಧಾರಣ ಪ್ರತಿ ರೂ. ೧-೦-೦ ಕ್ಯಾಲಿಕೋ ಪ್ರತಿ ರೂ ೨-೦-೦ 


ಮುದ್ರಕರು ` 
ವೆಸ್ಲಿ ಪ್ರೆ ಸ್‌ ಮತ್ತು ಪಬ್ಲಿಷಿಂಗ್‌ ಹೌಸ್‌, ಮೈ ಸೂರು 











| 


ಮ 


4... 
ಗ ತ K: 


(1 
Es 
೬. 

ಗ 





ಕ 


ಪೂಜ್ಯ ಶ್ರೀ ಸ್ವಾಮಿ ಯತೀಶ್ವರಾನಂದರಿಗೆ 


ಗುರು ಯತೀಶ್ಚರ ಪಾದಪದ್ಮಕ 
ಮೊದಲ ತೊದಲಿನ ಕಾಣಿಕೆ, 

ಸಲ್ಲುವೀ ನೆಪದಲ್ಲಿ ಕಳೆಯಲಿ 
ನನ್ನಃಹಮ್ಮಿನ ಕಾಳಿಕೆ 


ಅರಿಕೆ 


ನನ್ನ ವಿದ್ಯಾರ್ಥಿ ಮಿತ್ರ ಚಿ|| ಪ್ರಭುಶಂಕರನ " ಅಂಗುಲೀಮಾಲ ' 
ನಾಟಕವನ್ನು ನಮ್ಮ ಮಾಲೆಯಲ್ಲಿ ಪ್ರಕಟಿಸಲು ಹರ್ಷವಾಗುತ್ತಿದೆ. 
ಈ ಅವಕಾಶವನ್ನು ಕಲ್ಪಿಸಿಕೊಟ್ಟು ದಕ್ಕಾಗಿ ಅವನಿಗೂ, ಕವಿ ಕರ್ಮ 
ವನ್ನು ಕುರಿತು ಜಿಜ್ಞಾ ಸಾಪೂರ್ಣವಾದ ಮುನ್ನು ಡಿಯನ್ನು ಬರೆದು 
ಕೊಟು ಸೆ ಉಪಕರಿಸಿರುವ ಕವಿವರ್ಯ ಪ್ರ. ತಿ. ನ. ಅವರಿಗೂ ಹಾರ್ದಿಕ 
ವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಕೃತಿಗೆ ಒಪ್ಪುವ ಚಿತ್ರವನ್ನು 
ಬರೆದುಕೊಟಿ ರುವ ಶ್ರೀ ಕೆ. ಬಿ. ಪ್ರಭುಪ್ರಸಾದರಿಗೂ ವಂದನೆಗಳು. 

ಈ ಕೃತಿಯನ್ನು ಅಂದವಾಗಿ ಮುದ್ರಿ ಸಿಕೊಟ್ಟಿರುವ ವೆಸ್ಲಿ 
ಮುದ್ರಣಾಲಯದವರಿಗೆ ನಮ್ಮ ವಂದನೆಗಳು ಮತ್ತು ಅಭಿನಂದನೆಗಳು. 


ದುರ್ಮುಖೀ ಸಂ || ತ, ಸು. ಶಾಮರಾಯ 
ವೈಶಾಖ ಶುಕ್ಲ ಪೂರ್ಣಿಮಾ ಸಂಪಾದಕ 


ಮೈಸೂರು. 


ಬಿನ್ನಹ 

“ ಒಮ್ಮೊಮ್ಮೆ ಈ ಪಾಪಪುಣ್ಯಗಳ ಯೋಚನೆ ಬರುತ್ತದೆ. ನನಗೆ ಅವು 
ಹಿಡಿಸುತ್ತಿಲ್ಲ. ಮೊದಮೊದಲು ಪಾಪ-ಗೀಪಗಳ ಮತ್ತು ಅವುಗಳಿಂದ ಮುಕ್ತ 
ವಾಗುವುದರ ಕಡೆ ಮನಸ್ಸು ಕೊಡಬೇಕಾಗುತ್ತದೆ. ಆದರೆ ಭಗವಂತನ ಕೃಪೆಯಿಂದ 
ಆತನಲ್ಲಿ ಪ್ರೀತಿಯುಂಟಾಯಿತು ಎಂದರೆ ಪಾಪ ಪುಣ್ಯ ಎಲ್ಲಾ ಮರೆತೇಹೋಗಿ 
ಬಿಡುತ್ತದೆ. ಶಾಸ್ತ್ರ ಮತ್ತು ಶಾಸನ ಎಷ್ಟೋ ದೂರದಲ್ಲಿ ಬಿದ್ದು ಕೊಂಡಿರುತ್ತವೆ. 
ಅನುತಾಪ, ಪ್ರಾಯಶ್ಚಿತ್ತ, ಇವುಗಳ ಭಾವನೆಯೇ ಮನಸ್ಸಿನಲ್ಲಿ ಏಳದು. 

" ಪಾಪ-ಗೀಪಗಳ ಕಡೆ ಮನಸ್ಸು ಕೊಡುವುದು, ಸೊಟ್ಟಿಸೊಟ್ಟವಾಗಿ ತಿರುಗಿ 
ಕೊಂಡಿರುವ ನದಿಯ ಮೂಲಕ ಗುರಿಯನ್ನು ಮುಟ್ಟಿದ ಹಾಗೆ. ಈ ಪ್ರಯತ್ನ ದಲ್ಲಿ 
ಬಹಳವಾಗಿ ಕಷ್ಟಪಡಬೇಕಾಗುತ್ತದೆ. ಆದರೆ ಪ್ರವಾಹ ಬಂದು ಎಲ್ಲೆಲ್ಲೂ ನೀರು 
ತುಂಬಿರುವಾಗ ನೇರವಾಗೇ ಮುಂದುವರಿದು ಅಲ್ಪಸಮಯದಲ್ಲೆ e ಗುರಿಯನ್ನು 
ಮುಟ್ಟಿ ಬಿಡಬಹುದು. ಆಗ ಎಲ್ಲೆಲ್ಲೂ ಒಂದು ಗಳುವಿನುದ್ದ ನೀರು ನಿಂತಿರುತ್ತದೆ.'' 

ಶ್ರೀ ರಾಮಕೃಷ್ಣ ಪರಮಹಂಸರ ಈ ಮಾತುಗಳಿಗೆ ದೃಷ್ಟಾಂತ ಕಥೆಯೋ 
ಎನ್ನು ವಂತಿರುವ "ಅಂಗುಲೀಮಾಲ 'ನ ಪರಿವರ್ತನೆಯನ್ನು ಕುರಿತ ಇಂಗ್ಲಿಷ್‌ 
ಲೇಖನವೊಂದು' ನನ್ನ ಕಣ್ಣಿಗೆ ಬಿತ್ತು. ಪಾಪಪುಣ್ಯಗಳ ಬಗೆಗೆ ಒಂದು ರೀತಿಯ 
ಜಿಜ್ಞಾಸೆ ಬುದ್ಧಿಯ ಮಟ್ಟದಲ್ಲಿ, ಒಂದು ರೀತಿಯ ಮಂಧನ ಹೃದಯದಲ್ಲಿ ನಡೆಯು 
ತ್ತಿದ್ದ ಸಮಯ ಅದು. “ ಅಂಗುಲೀಮಾಲನ ಕಥೆಯನ್ನು ನಾಟಕರೂಪದಲ್ಲಿ 
ಬರೆದರೆ ಸೊಗಸಾಗಿರುತ್ತದೆ ' ಎಂದು ಸೂಚಿಸಿದವರು ನನ್ನ ವಿದ್ಯಾರ್ಥಿ ಗೆಳೆಯ 
ಚಿ|| ಅ. ರಾ. ಮಿತ್ರ. ಆ ಸೂಚನೆಯನ್ನು ಗ್ರಹಿಸಿದ ಮನಸ್ಸು ಗೆಳೆಯರ ಒಲವಿನ 
ಹಂದರದ ಮೇಲೆ ಹಬ್ಬಿಸಿದ ಲತಾಕುಂಜ ಈ ಕೃತಿ. ಇದರ ಶ್ರೇಯಸ್ಸೆಲ್ಲ ಅವರ 
ಒಲುಮೆಗೆ ಮುಡಿಪು. 

ಬುದ್ಧನ ಕರುಣೆ ಅಂಗುಲೀಮಾಲನ ಮೇಲೆ ಕಡಲುವರಿಯಿತು. ಇದನ್ನು 
ಯಾವ ರೀತಿಯಿಂದಲೂ ನಿರೀಕ್ಷಿ ಸದೆಯೇ ಇದ್ದ ಆತ ತತ್ತರಿಸಿದ. ಜೇತರಿಸಿಕೊಂಡು 
ಎದ್ದುನಿಲ್ಲುವ ವೇಳೆಗೆ ಅವನ ಕಾಲಡಿಯ ಭೂಮಿ ಬದಲಾಗಿತ್ತು. ಬುದ್ಧ ಹಸ್ತಾವ 


1 The Buddha and the Robber—by Marie B. Byles. The Vedanta and 
the West. July-August, 1955. 


viii ಬಿನ್ನಹ 
ಲಂಬಿಯಾಗಿ ಅವನು ಪುಣ್ಯಪಧದಲ್ಲಿ ಯಾತ್ರಿಕನಾಗಿದ್ದ. ಇಂಥ ಪರಿವರ್ತನೆ ಸಾಧ್ಯ. 
ಭಗವದ್ಗೀತೆಯ ಮಾತುಗಳು, ಪರಮಹಂಸರ ಅಮೃತವಾಣಿ ಇವೆಲ್ಲಾ ಇದಕ್ಕೆ 
ಪೋಷಣೆಯನ್ನು ನೀಡುತ್ತವೆ. ಅವತಾರಪುರುಷರ ಒಂದು ಮಾತು, ಒಂದು ಸ್ಪರ್ಶ, 
ಒಂದು ನೋಟ, ಇವು ವ್ಯಕ್ತಿಯ ಸುಪ್ತ ಜೇತನದ ತಲಾತಲದಲ್ಲಿರುವ 
ಘೋರಕರ್ಮಗಳ ಸಂಸ್ಥಾರ ಸಮಸ್ತವನ್ನೂ ಸಂಪೂರ್ಣವಾಗಿ ದಹಿಸಿ ದಿವ್ಯೃಜ್ಞಾಾ ನ 
ವನ್ನು ದಾನಮಾಡಬಲ್ಲುವು, ಅವನಿಗೆ ನೂತನ ಜನ್ನವನ್ನು ನೀಡಬಲ್ಲುವು, ಅಧವಾ 
ಜನ್ಮವನ್ನೇ ಇಲ್ಲಗೈಯಬಲ್ಲುವು. ಅಂತಹ ಕೃಪೆಗೆ ಪಾತ್ರನಾಗುವ ವ್ಯಕ್ತಿ 
ಪುಣ್ಣವಂತ. 

ಅಂಗುಲೀಮಾಲನ ಅವಸಾನ, ಮೂಲದಿಂದ ನಾನು ಮಾಡಿಕೊಂಡಿರುವ 
ಪ್ರಮುಖ ಪರಿವರ್ತನೆ. ಈ ಬದಲಾವಣೆ ಕೃತಿಯ ಸೊಬಗನ್ನು ಹೆಚ್ಚಿಸಿದೆ ಎಂದವ 
ರುಂಟು, ಕಲಾಪರಿಪೂರ್ಣತೆಗೆ ಭಂಗ ತಂದಿದೆ ಎಂದವರುಂಟು, ಮತ್ತೆ ಮತ್ತೆ ಈ 
ರೀತಿಯ ಅಂತ್ಯವನ್ನು ಶುರಿತು ಚಿಂತನ ಮಂಧನಗಳನ್ನು ನಡೆಸಿ ಅದು ಮೊದಲು ನನ್ನ 
ಮನದಲ್ಲಿ ಮೂಡಿದಂತೆಯೇ ಉಳಿಸಿದ್ದೇನೆ. ಈ ನನ್ನ ವಾದವೆಲ್ಲವನ್ನೂ ಒಂದು 
ವಾಕ್ಯದಲ್ಲಿ ಅಡಕಮಾಡಬಹುದಾದರೆ ಅದು ಹೀಗಿರುತ್ತದೆ: ಸಾವು, ಬದುಕಿನ 
ಅ೦ತವೂ ಅಲ್ಲ, ಅದರಿಂದ ಈ ಕೃತಿ ದುರಂತವೂ ಅಲ್ಲ. 

ಸುಮಾರು ಒಂದು ತಿಂಗಳಿಗೂ ಹೆಚ್ಚು ಕಾಲ ವ್ಯಾಪಿಸಿದ ಕೃತಿರಹನೆಯ ರಸ 
ಮುಹೂರ್ತಗಳಲ್ಲಿ ಒಂದು ಅಪೂರ್ವವಾದ ಆನಂದವನ್ನು ನನ್ನ ಜೇತನ ಅನುಭವಿಸಿದೆ. 
ಸಹೃದಯರೂ ವಿಮರ್ಶಕರೂ ವ್ಯಕ್ತಪಡಿಸುವ ಒಳ್ಳೆಯ ಮಾತುಗಳಿಂದ ಒದಗ 
ಬಹುದಾದ ಸಂತೋಷಕ್ಕಿಂತ ಅನಂತಪಾಲು ಹಿರಿಯದು ಅದು. ಕವಿಗೆ ಮೂಲ 
ರಸಾನುಭವವನ್ನು ಮತ್ತೆ ದೊರಕಿಸಿಕೊಡುವ ಮಾಧ್ಯಮ ಅವನ ಕೃತಿ. ಹಾಗಾ 
ದಾಗಲೇ ಅದರ ಸಾರ್ಥಕತೆ. ಸಹೃದಯರಿಗೂ ಈ ಕೃತಿ ಅಂತಹ ರಸಮಾಧ್ಯಮ 
ವಾಗಲಿ ಎಂಬುದು ನನ್ನ ಬಯಕೆ. ಅದರ ಪೂರೈಕೆ ಭಗವದಿಚ್ಛೆ. 

ನಾಡಿನ ಶ್ರೇಷ್ಠಕವಿ ಪೂಜ್ಯ ಪು. ತಿ. ನರಸಿಂಹಾಚಾರ್ಯರು ನನ್ನ ಮೇಲೆ 
ತಮಗಿರುವ ಅವ್ಯಾಜವಾದ ಪ್ರೇಮದಿಂದ ಈ ಕೃತಿಯನ್ನು ಓದಿ ಅನೇಕ ಸಲಹೆಗಳನ್ನು 
ನೀಡಿದುದೂ ಅಲ್ಲದೆ, ಅಮೂಲ್ಯವಾದ ಮುನ್ನುಡಿಯನ್ನು ಬರೆದುಕೊಟ್ಟು ನನ್ನನ್ನು 
ಹರಸಿದ್ದಾರೆ ; ಕೃತಿಯನ್ನು ಶ್ರೀಮಂತವನ್ನಾಗಿ ಮಾಡಿದ್ದಾ ರೆ. ಅವರ ಮಧುರವಾದ 
ಸ್ನೇಹ ಔದಾರ್ಯಗಳನ್ನು ಸ್ಮರಿಸಹೊರಟರೆ ನುಡಿಗಳು ತಮ್ಮ ಬಡತನವನ್ನು ನೆನೆದು 


ಬಿನ್ನ ಹ ix 


ನಾಚಿ ನಿಲ್ಲುತ್ತವೆ. ಅದರಿಂದ ಮೌನವೇ ಕೃತಜ್ಞ ಸ್ರ ತೆಯನ್ನು ಸಲ್ಲಿಸುವ ಕಾರ್ಯವನ್ನು 
ಸಮರ್ಪಕವಾಗಿ ನೆರಷೇರಿಸಲಿ. 

ನನ್ನ ವಿದ್ಯಾಗುರುಗಳೂ ವಾತ್ಸಲ್ಯಮೂರ್ತಿಯೂ ಆಗಿರುವ ಪೂಜ್ಯ ಶ್ರೀ 
ತ. ಸು. ಶಾಮರಾಯರು ತಮ್ಮ ಮಾಲೆಯಲ್ಲಿ ಈ ಕೃತಿಯನ್ನು ಪ್ರಕಟಿಸುತ್ತಿದ್ದಾರೆ. 
ಅವರಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು. 

ನಾನು ಓದಿದ ಇಂಗ್ಲಿಷ್‌ ಲೇಖನದಿಂದ ಕೆಲವು ಮಾತುಗಳನ್ನೂ ಸಂಭಾಷಣೆ 
ಗಳನ್ನೂ ಈ ನಾಟಕದಲ್ಲಿ ಉಪಯೋಗಿಸಿಕೊಂಡಿದ್ದೇನೆ. ಅದಕ್ಕಾಗಿ ಲೇಖಕರನ್ನು 
ವಂದಿಸುತ್ತೇನೆ. 

ಪ್ರಸಿದ್ದ ಕವಿಗಳೂ, ಆಪ್ತ ಮಿತ್ರ ರೂ ಆದ ಶ್ರೀ ಜಿಪ್‌ ಶಿವರುದ್ರಪ ನವರೂ 
ಅಕ್ಕರೆಯ ತು ಶಾಂತಿ ಕ್ಕ ಇಂದಿರೆಯರೂ ನಿರಂತರವಾಗಿ ಡಕ 
ಪರೋಕ್ಷ ಅಪರೋಕ್ಷ ಸ್ಫೂರ್ತಿ ನೆರವುಗಳ ಮಧುರ ಸ್ಮರಣೆ ನನಗೆ ಯಾವಾಗಲೂ 
ಸಂತೋ ಷವನ್ನು ನೀಡುತ್ತದೆ. 

ಈ ನಾಟಕವನ್ನೋದಿ ಅದಕ್ಕೆ ಸೂಕ್ಕವಾದ 
ಕೊಟ್ಟ ನನ್ನ ಪ್ರಿಯಮಿತ್ರ ಶ್ರೀ ಪ್ರಭುಪ್ರಸಾದರಿ 
ನಾಗಿದ್ದೇನೆ. 

ಬೆಂಗಳೂರು ಐ. ಐ. ಆರ್‌. ಕೇಂದ್ರದವರು ಬುದ್ಧ ದೇವನ ಎರಡೂವರೆ ಸಹಸ್ರ 
ವರ್ಷಗಳ ಜಯಂತಿಯ ಆಚರಣೆಯ ಸಂದರ್ಭದಲ್ಲಿ ಈ ನಾಟಕವನ್ನು ಪ್ರ ಹ 
ಮಾಡಿದ್ದಾ ರೆ; ಅವರಿಗೂ ಇದನ್ನು ಮೊದಲು ಅಚ್ಚು ಮಾಡಿದ ಪ ಪ್ರಬುದ್ಧ ಫಣ್ಯಾಟಿಕದ 
ಸಂಪಾದಕರುಗಳಿಗೂ ನನ್ನ ವಂದನೆಗಳು. 

ಚಿ. ಅ. ರಾ. ಮಿತ್ರ ಅವರು ಇದನ್ನು ಅಚ್ಚಿಗೆ ಸಿದ್ಧ ಪಡಿಸಿಕೊಟ್ಟಿದ್ದಾ ರೆ. ಅವರ 
ಒಲುಮೆಯ ನೆರವಿಗಾಗಿ ನಾನು ಖಣಿ. 

ಇದನ್ನು ಅಂದವಾಗಿ ಮುದ್ರಿಸಿರುವ ವೆಸ್ಲಿ ಮುದ್ರಣಾಲಯದವರಿಗೆ 
ವಂದನೆಗಳು. 


ಮೈಸೂರು ಪ್ರ ಭುಶಂಕರ 
ವೈಶಾಖ ಶುಕ್ಲ ಪೂರ್ಣಿಮಾ 
೨೪-೫-೫೬ 


ವನ್ನು ಪ್ರೀತಿಯಿಂದ ಬರೆದು 


ಚಿತ್ರ 
ದರಿಗೆ ಕ ಅತ್ಯಂತ ಕೃತಜ್ಞ 


ಮುನ್ನುಡಿ 


ನನ್ನ ಮೊದಲೆರಡು ಮಾತುಗಳು ಈ ನಾಟಕದ ಪ್ರಾ ೨_ರಂಭದಲ್ಲಿರಬೇಕೆಂದು 
ಅಪೇಕ್ಷಿಸಿ ಶ್ರೀ ಪ್ರಭುಶಂಕರರು ತಮ್ಮ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ 
ಪರಸ್ತರ ಸೌಹಾರ್ದವನ್ನು ಪ್ರಕಟಿಸುವುದಕ್ಕೆ ನನಗೆ ಬಹು ಸಂತೋಷ. ಭಾವುಕರೂ, 
ಶಾಸ್ತ್ರ ಪಕ್ಷ ಪಾತಿಗಳೂ, ವಿನಯಶೀಲರೂ, ಆಗಿರುವ ನನ್ನೀ ಮಿತ್ರರಿಗೆ ಕಾವ್ಯಶಾಸ್ತ್ರ 
ಜಿಜ್ಞಾ ಸೆಯಲ್ಲಿರುವಷ್ಟು ಅಭಿರುಚಿ ತಮ್ಮ ಕಾವೃದ ಪ್ರಶಂಸೆಯಲ್ಲೂ ಇಲ್ಲ. ಏರಿಕೆ 
ಯಲ್ಲಿರುವ ಜೈತನ್ನದ ಲಕ್ಷ ಣವಿದು. ಹಾಗೂ ಕಾವ್ಯದಲ್ಲಿ ಕಳೆಯಿದ್ದರೆ ಅದು 
ಸ್ವಯಂಪುಕಾಶಕವಾದುದರಿಂದ ಕಣ್ಣು ಛವರಿಗೆ ಅದನ್ನು ಬೆರಳಿಟು ಚ ತೋರುವ ಅವಶ್ಯಕ 
ವಿಲ್ಲವೆಂಬ ಮರ್ಮವನ್ನು ಶ್ರೀ ಪ್ರಭುಶಂಕರರು ಬಲ್ಲರು. ತಮ್ಮ ಕೃತಿಯಲ್ಲಿ ಆವರಿಗೆ 
ವಿಶ್ವಾಸವುಂಟು; ಈ ನಾಟಕವನ್ನು ಸುಶಿಕ್ಸಿತರಾದ ತಮ್ಮ ಗೆಳೆಯರ ವಿಮರ್ಶೆಯ 
ಒರೆಗಲ್ಲಿನ ಮೇಲೆ ತೀಡಿ ಬಣ್ಣ ನೋಡಿದ್ದಾ ರೆ. ಆದುದರಿಂದ ನನ್ನ ಫೆಲಸೆ ಈಗ ಹಗುರ : 
ನಾನೂ ಅವರೂ ಕಲೆತಾಗ ಆಡುವ ಕೆಲವು ಮಾತುಗಳನ್ನು ಬರಹಕ್ಕೆ ಅಳಿಸುವುದು. 

ಕಾವ್ಯ ಎಂಬ ಮಾತನ್ನು ಉಚ್ಚರಿಸಿದ ಕ್ಷಣವೇ ಮತ್ತೆರಡು ಮಾತುಗಳು 
ಮೂಡುತ್ತವೆ ; ಪ್ರತಿಭೆ ಮತ್ತು ಧ್ವನಿ. ಕವಿಯ ಪರವಾಗಿ ಪ್ರತಿಭೆ, ಸಹೃದಯನ 
ಪರವಾಗಿ ಧ್ವನಿ; ಇಲ್ಲಿ " ಪ್ರತಿಭೆ'ಯಂ೦ತೆ ಆಗಮನ, ಅಲ್ಲಿ " ಧ್ವನಿ 'ಯಂತೆ ನಿರ್ಗಮನ. 
ನಡುವೆ ಮಹತ್ತರವಾದ ಕಾವ್ಯೃಕೋಲಾಹಲ. ಅವರವರ ಅಭಿರುಚಿಗೂ ಸಂಸ್ಥಾರಕ್ಕೂ 
ತಕ್ಕಂತೆ, " ಪ್ರತಿಭೆ'ಯಲ್ಲಿ ಮೂಡಿದಂತೆ ತೋರದೆ " ಧನಿ 'ಯಲ್ಲಿ ಪರಿಣಾಮವನ್ನು 
ಕಾಣದೆ, ಬರಿಯ ಕಾವ್ಯ ಕಾಯವನ್ನು ಮಾತ್ರ ಪ್ರದರ್ಶಿಸುವಂತಿರುವ ಕೃತಿಗಳೂ 
ಹೇರಳವಾಗಿ ಕಂಡುಬರುತ್ತವೆ. ಇವುಗಳಿಂದ ಉಪಯೋಗವಿಲ್ಲದಿಲ್ಲ. ಇವುಗಳಿಂದ 
ಒಂದು ಸಾಹಿತ್ಯಕ್ಕೆ ಮೈದು೦ಬು ಬರುತ್ತದೆ. ಪ್ರತಿಭೆಯಿಂದ ಪ್ರಾಪ್ತವಾದ ಕಾವ್ಯ: 
ವ್ಯಾಪಾರದ ಉಳಿವಿಗೆ ಇವು ಮುಖ್ಯವಾಗಿ ಬೇಕು. ಇವುಗಳನ್ನು ಅಭ್ಯಸಿಸದೆ 
ಪ್ರತಿಭಾಮೂಲ ಧ್ವನ್ಯಂತ ಕಾವ್ಯಗಳನ್ನು ಗುರುತಿಸುವುದೂ ಕಷ್ಟವಾಗುತ್ತದೆ. 
ಕುಮಾರವ್ಯಾಸನ ಅಕ್ಕ ಪಕ್ಳ್ರದಲ್ಲಿ ಅವನ ಕಾವ್ಯೋತ್ಸುರ್ಷವನ್ನು ತೋರುವುದಕ್ಕೋ 
ಎಂಬಂತಿರುವ ಎಷ್ಟೊಂದು ಕೃತಿಗಳು! ಅಲ್ಲದೆ ಅವ್ಯಾಹತವಾಗಿ ಕಾವ್ಯಕರ್ಮ 
ನಡೆಯದಿದ್ದರೆ ಪ್ರತಿಭಾಶಾಲಿಯಾದ ಕವಿ ಮತ್ತು ಆತನ ಕಾವ್ಯದಿಂದ ಹಾಯ್ದಟ್ಟನ್ನು 


xii ಮುನ್ನುಡಿ 
ಪಡೆಯಬಲ್ಲ ಸಹೃದಯವೃಂದ, ಇಬ್ಬರೂ ಮೃಗ್ಯರಾಗುತ್ತ್ಯಾರೆ. ಮತ್ತು ಇಂಧ ಕಾವ್ಯ 
ಕರ್ಮಗಳು ಕಾವ್ಯಪರಿಕರ್ಮಕೌಶಲವನ್ನೂ, ಪದ್ಧ ತಿಯನ್ನೂ ಮಾಸದಂತೆ ಒಳ್ಳಯ 
ಹೊಳಪಿನಲ್ಲಿಟ್ಟಿರುತ್ತವೆ. ಕತ್ತಿಯನ್ನು ರುಳಪಿಸುವವರೆಲ್ಲಾ ಶೂರರಾಗಬೇಕಾಗಿಲ್ಲ; 
ಕತ್ತಿಯೂ ಚರಮಾಯುಧವಲ್ಲ. ಶಸ್ತ್ರಾ ಗಾರವೂ, ಸೈನ್ಯವೂ ವೀರಪ್ರವೃತ್ತಿಯನ್ನು 
ಜೀವಂತವಾಗಿ ಕಾಪಾಡಿಕೊಂಡು ಬರುವುದಕ್ಕೆ ಏರ್ಪಡಿಸಿರುವ ಉಪಾಯಗಳು. 
ಇವು ಶೂರನುದಯವನ್ನು ಹಾಕ್ಳೈಸುತ್ತವೆ; ಅಂಧವನುದಿಸಿದಾಗ, ಅನುಸರಿಸಿಯೋ 
ಎದುರಿಸಿಯೋ, ಅವನನ್ನು ಗುರುತಿಸಿ ಅವನ ಉತ್ಕೃರ್ಷಸ್ಳೂ ಉಪಯೋಗಕ್ಕೂ ಒದಗಿ 
ಬರುತ್ತವೆ. ಆತ ಆ ಕಾಲದ ಪರಿಸ್ಥಿತಿಗೂ, ತನ್ನ ಶಕ್ತಿ ಸೆಂಸ್ಕಾರಗಳಿಗೂ ತಕ್ಕಂತೆ ಇವು 
ಗಳನ್ನು ಬಳಸಿಕೊಳ್ಳಬಹುದು. ಲ್ಲ ತನ್ನ ಪ್ರಚ್ಞಾಬಲದಿಂದ ಇವುಗಳನ್ನು ತಿರಸ್ಕರಿಸಿ 
ಆ ತಿರಸ್ಕರಣದಿಂದಲೇ ಪ್ರತಿಭಾ ಪ್ರಚೋದನೆಯನ್ನು ಪಡೆದು ಹೊಸ ಶಸ್ತ್ರಗಳನ್ನೂ 
ಕವಾಯತ್ತುಗಳನ್ನೂ ವ್ಯೂಹರಚನೆಗಳನ್ನೂ ನಿರ್ಮಿಸಿ ಬಳಕೆಗೆ ತರಬಹುದು. ಈ ನವ್ಯು 
ಮಾರ್ಗದ ಉಳಿವೂ ಇಂಧ ಮಧ್ಯವರ್ಗಕ್ಕೇ ಸೇರಿದುದು. ಆದುದರಿಂದ ಒಂದು 
ಸಾಹಿತ್ಯದಲ್ಲಿ ನಡಯುವ ಸಾಹಿತ್ಯಕರ್ಮದಿಂದ ಎಲ್ಲರಿಗೂ, ಮುಖ್ಯವಾಗಿ ಪ್ರತಿಭಾ 
ಸಂಪನ್ನ ನಿಗೆ, ಉಪಯೋಗವುಂಟು, ಪ್ರಜೋದನೆಯುಂಟು. ಆದುದರಿಂದ ಕಾವ್ಯ- 
ಪ್ರವೃತ್ತಿಯುಳ್ಳ ಯಾವನೂ ತನ್ನ ಕೃತಿರಚನೆಯಿಂದ ಆ ವೃತ್ತಿಗೆ ಪೋಷಣೆಯನ್ನು 
ಕೊಡುವುದು ಒಂದು ಗಣ್ಯ ಕರ್ಮವೇ ಸರಿ. 

ಅಲ್ಲದೆ ಒ೦ದು ಕೃತಿಯ ಕಾವ್ಯಗುಣವನ್ನು ನಿಷ್ಟ ಷ್ಟವಾಗಿ ಅಳೆದು ವಿಂಗಡಿಸಿ 
ಿನಮಾನಗಳನ್ನು ಸ್ಪಷ್ಟಗೊಳಿಸುವ ಚೀಟಿಯಿಂದ ಅದನ್ನು ಅಲಂಕರಿಸುವುದೂ, 
ಮಕಾಲೀನ ಕೃತಿಗಳ ವಿಷಯದಲ್ಲಿ ಕಷ್ಟ. ಕವಿಯ ಪ್ರತಿಭೆ ಕವಿಗೆ ವಿಶಿಷ್ಟ; 
ಸಹೃದಯನ ಧ್ವನ್ಯನುಭವ ಸಹೃದಯನಿಗೆ ವಿಶಿಷ್ಟ. ಹೀಗೆ ವಿಶಿಷ್ಟನಿಂದ ವಿಶಿಷ್ಟನಿಗೆ 
ಪ್ರವಹಿಸುವ ಕಾವ್ಯರಸದ ಪ್ರವಹಣವಾದ ಶಬ್ದಾರ್ಧಪಾತ್ರವೂ ಅನಿರ್ದಿಷ್ಟ ರೂಪ 
ರೇಖೆಗಳುಳ್ಳದ್ದು A ಸಾಮಾನ್ಯ ವೆಂದು ಪರಿಭಾವಿಸಬಹುದಾದ ಕರಿಮುಗಿಲಿನ ಬಣ್ಣವನ್ನು 
ಕಂಡು ಮರುಳಾಗಿ ನಮ್ಮಾಳ್ವಾರ್‌ ಅವರು ಆರು ತಿಂಗಳ ಕಾಲ ತುರೀಯಾವಸ್ಥೆ ಯಲ್ಲಿ 
ನಿಂತರಂತೆ. ಹಾಗೆಯೇ ಬುದ್ಧ ನನ್ನು ತಿರಸ್ಕರಿಸಿದ ದೇವದತ್ಕನಂತೆ ಸತ್ಕಾವ್ಯದಿಂದಲೂ 
ಧ್ವನಿಯ ರೋಮಾಂಜವನ್ನು ಪಡೆಯಲಾರದ ವಿಮರ್ಶಕವರ್ಗವುಂಟು, ಮತ್ತು 
ಒಂದು ಕೃತಿಯು ಆ ಕಾಲದ ಪ್ರಭಾವಶಾಲಿಗಳಾದ ವಿಮರ್ಶಕರ ಕಾವ್ಯಶಾಸ್ತ್ರ 
ಸಿದ್ದಾಂತಗಳಿಗೆ ಅಳವಡುವಂತಿದೆಯೇ ಇಲ್ಲವೇ ಎಂಬುದರ ಮೇಲೂ ಅದರ 


PAR 2 


ಕೆ 


ಮುನ್ನು ಡಿ ೫11] 
ಬೆಲೆಯ ಏರುವೆ ಅಧವಾ ಇಳಿತ ಅವಲಂಬಿಸಿದೆ. "ಕಲೆ ಜನಜೀವನದ ಪ್ರತಿಬಿಂಬ' 
ವೆಂಬ ಮತನಿಷ್ಟ ರಿಗೆ ಆ ಮತವನು ್ಸ ಅಷ್ಟಾಗಿ ಒಲ್ಲದ ಕವಿಯ ಕೃತಿ ರಂಜೆಸದು. 
ಆ ರೀತಿಯಲ್ಲೇ, " ಹಲೆಯ ಚ ಲ ಚೈತನ್ಫೋತ್ಯರ್ಷವನ್ನು ಪಡೆಯುವುದು '' 
ಎಂಬ ಮತಕ್ಕೆ ಸಂದಿರುವ ಕವಿಯ ಕಾವ್ಯ ಭವನಿಮಗ್ನ ತೆಯನ್ನೆ € ಬಯಸುವ, 
ಅದರಲ್ಲೆ 6 ರಮಿಸುವ ಜನವರ್ಗಕ್ಕೆ ರುಚಿಸದು. ಕೆಲವರಿಗೆ ಆವೇಗಗಳ ಸಂಕ್ರಮಣ 
ದಲ್ಲಿ ಅಭಿರುಚಿ; ಮತ್ತೆ ಕೆಲವರಿಗೆ ಅವುಗಳ "ರಸ 'ಪರಿಣಮನದಲ್ಲಿ. ಆದುದರಿಂದ 
ಕಾವ್ಯದ ವಿಷಯದಲ್ಲಿ ಯಾವ ಮತದೊಡನೆಯೂ ಅವಿಚಾಲ್ಕ ಸಂಬಂಧವನ್ನಿ ಟ್ಟು 
ಕೊಳ್ಳದಿರುವ ಸಹೃದಯರಿಂದ ಕನಿಗಣಕ್ಕೆ ಬಹು ಉಪಕಾರವಾಗುತ್ತದೆ ಎನ್ನ ಬಹುದು. 
ಇಂಧವರಿಂದಲೇ ಹಳೆಯವಲ್ಲಿ ಒಳ್ಳೆಯವಕ್ಕೆ ಉಳಿವು ; ನವ್ಯಕಾವ್ಯಕ್ಕೂ ಅವಕಾಶ. 

ಮೇಲೆ ಕಂಡಂತೆ ಕವಿಯ ಕಾವ್ಯ ದ ಜೆಲೆ ತಾನು ಪ ರ್ರ ತಿಭಾಶಾಲಿ ಎಂಬ ಆತ್ಮ 

ಪ್ರತ್ಯಯದ ಮೇಲೆ ಅಷ್ಟಾಗಿ 2 ಬ ರಸಿಕರನ್ನು [ಕುಜ 
ತನ್ನ ಕಲೆಯಲ್ಲಿ ನಿರುವೆಯನ್ನು "ಯಸುವ ಕನಿ ತನ್ನ ಸಾಮರ್ಥ್ಯದಲ್ಲೂ ಪ ಪ್ರತಿಭಾ 
ಸಂಪನ್ನ ತೆಯಲ್ಲೂ ಸಂದೇಹಗ್ರಸ್ಕನಾಗುವುದೂ, ಮತ್ತು ತನ್ನ ಕೃತಿಯಿಂದ ಸಂತುಷ ಕೈ 
ರಾಗದ ರಸಿಕವೃಂದವನ್ನು ಅನಭಿಜ್ಞರೆಂದು ತಿರಸ್ಕೃರಿಸದಿರುವುದೂ ಶ್ರೇಯಸ್ಕರ. 
ತನಗೆ ತನ್ನ " ಒಳಮುದ್ದು. ಕವಿಗೆ ಸ ಸತ್ಯವಾಗಿರಬಹುದು. ಅದು ತನ ಸ ಯ 
ಎಂದರೆ, ತನಗೇ ವಿಶಿಷ್ಟ ಮಂದೆ ಸಾಮಾಚಿಕವಾದ ಶಬಾ ರ್ಧಗಳ ಸ? ಹೊರ 
ಮುದ್ದು ' ಆಗಬೇಕಾಗಿರುವುದನ್ನು ಆತ ಮರೆಯುವಂತಿಲ್ಲ. ಕವಿಯಾಗಲಿ ಕಲೆಗಾರ 
ರಾಗಲಿ ಅವರಿಗಿರುವ ಸಮಸ್ಯೆಯೆಲ್ಲಾ ತಮ್ಮೊಳಮುದ್ದ ನ್ನು ಹೊರಮುದ್ದಾಗಿಸುವು 
ದೆಂತು ಎಂಬುದೇ. ಏಕೆಂದರೆ " ಒಳಮುದ್ದು ಸೃಷ್ಟವಾದುದಲ್ಲ, ದತ್ಕವಾದುದು. 
ತಾನು ಬೇಕೆಂದಾಗ ಅದು ಲಭಿಸೆದು. ಅದರ ಪ್ರಾ ದುರ್ಬಾ ವ ಆಕಸ್ಮಿಕ, ಅನಿಯತ; 
ಅದನ್ನು ದೈವಾಯತ್ತವೆಂದರೂ ತಪ್ಪಲ್ಲ. ಇದರ ಬಹಿಷ್ಟುರಣಕ್ಕೆ ಒದಗಿಬರುವ 
ಚಿಚ್ಛಕ್ತಿ ಪ್ರತಿಭೆ. ಪ್ರತಿಭೆಯ ಲಕ್ಷ ಇವನ್ನು ಒಂದು ಮಾತಿನಲ್ಲಿ ಉಲ್ಲೇಖಿಸುವುದು 
ಕಷ್ಟ. ನವನವೋನ್ಮೇಷಶಾಲಿನಿಯಾದ ಪ ಜ್ಞೆ, ಎ೦ಬುದು ಅದರ ಅತ್ಯಂತ ಸಮೀಚೀನ 
ವಾದ ವರ್ಣನೆ ಎನ್ನ ಬಹುದು. ಹಾಗಾದರೆ " ಪ್ರಜ್ಞೆ ' ಎಂದರೇನು? ಅರಿವಿನ 
ಸಂವೇದನಾರೂಪವನ್ನು "ತ ಕಜ್ಜಿ, ' ವನ್ನ ಬಹುದಲ್ಲವೆ? ಸಂವೇದನೆಯಿಲ್ಲದೆ ಯಾವುದರ 
ನಿಜವಾದ ಅರಿವೂ ಮ ಮು ಅಳುತ್ತಿದ್ದರೆ ಮಲತಾಯಿಗೆ ಅದರ 
ಅಸುಖದ ಅರಿವು ಮಾತ್ರ ಆಗುತ್ತದೆ, ತಾಯಿಗೋ ಆ ಜು "ಪ್ರಜ್ಞ' ಮೂಡು 


xiv ಮುನ್ನುಡಿ 
ತ್ರದೆ. ಜಗತ್ತು ದುಃಖ ಭೂಯಿಷ್ಸವಾದುದು ಎಂಬುದು ಯಾರಿಗೆ ಗೊತ್ತಿಲ್ಲ? 
ಆದರೆ ಅದರ "ಪ್ರಜ್ಞೆ' ನಮಗಿಲ್ಲ. ಆ "ಪ ್ರಜ್ನೆ'ಯನ್ನು ಪಡೆದುದರಿಂದ ಬುದ್ದ 
ಕಾಡಿಗೋಡಿ ಪ de ನಾದ. ಸುಸಂಸ್ಕ ತವಾದ ಜೆ ತನ್ನ, ಮಾತ ಶ್ರ ತನ್ನ ಅತ್ಯು ನ್ನ 3 
ಸ್ಥಿತಿಯಲ್ಲಿ "ಪ್ರ ಜ್ಜ 'ಯನ್ನು ಪಡೆಯಬಲ್ಲದು. ಪರರ ಆಡಳಿತದಲ್ಲಿರುವುದು ನಮಗೆ 
ಖ್ಯ ಜ್ಞಾ ನದ "ಪ್ರಜ್ಞಾ ರೂಪಕ್ಕೆ ನಿಸ್ಸ ೦ಗನೂ ಯತ್ನ ಶೀಲನೂ 
ಸಾಧುವೂ ಆದ ಮಹಾತ್ಮ ಕ್ತ ಒಳ್ಳೆಯ ಆಕರವಾದುದರಿಂದ ಅವನ ಮಾತು 
ಗಳಲ್ಲೂ ನಡತೆಯಲ್ಲೂ ಈ ಪ್ರ ಪ್ರವಹಿಸಿ ಎಲ್ಲರನ್ನೂ ಜೇತನಗೊಳಿಸಿತು, ಎಲ್ಲರ 
ಆತ್ಕೋತ್ಯರ್ಷಕ್ಕೂ REN ಕವಿಯ ಕಾವ್‌ ದಲ್ಲಿ " ಪ್ರಜ್ಞೆ' ಹರಿದಾಗ. 
ಮಾತ್ರ ಅದು ಸಕಲ ಭೋಗ್ಯವಾಗುತ್ತದೆ. " ಒಳಮುದ್ದು' " ಹೊರಮುದ್ದಾ'ಗಿ, ಜಗ 
ತ್ತನ್ನು ಬೆಳಗುವುದು ಇಂಧ ಕಾವ್ಮದ ಮೂಲಕ. ಸಂಗೀತ ಕಲೆಗಳಲ್ಲಿ ಗಣ್ಯತಮವೆನಿಸಿ 
ಕೊಂಡಿರುವುದು ಏತರಿಂದ ಎಂದರೆ, ಅದು ಪ ಜ್ಞಾಪ ಪ ಪ್ರವಹಣಕ್ಕೆ ಅತ್ತು ತ್ತ ಎಷ್ಟೆ ವಾದ 
ಮಾಧ್ಯಮವಾಗಿರುವುದರಿಂದ. ಪ್ರಜ್ಞಾ Be “ಕಔಯಿಂದಾಗಲಿ, ಕಾವ್ಯದಿಂದಾ 
ಗಳಿ ಸಂವೇದನೆಯನ್ನು ಪಡೆವ ಸಹೃದಯನೂ ತನ್ಮೂಲಕ ಆತ್ಕೋತ್ಕರ್ಷವನ್ನು 
ಪಡೆಯುವುದರಿಂದ ಕಡೆಗೂ ಕಾವ್ಯಕ್ಕೂ ಕವಿಗೂ ಆತನಿಂದ ಪುರಸ್ಕಾರ ಅಭಿಸುತ್ತಿದೆ. 
ಈ ಸಂದರ್ಭದಲ್ಲಿ ಕುಮಾರವ್ಯಾಸನ ಈ ಮಾತು ಜ್ಞಾಪಕಕ್ಕೆ ಬರುತ್ತದೆ. 
ವೀರನಾರಾಯಣ ನೆ ಕವಿ ಲಿಪಿಕಾರ ಕುಮಾರವ್ಯಾಸೆ''--ವೀರನಾರಾಯಣನ ಸ್ಕಾ ನ 
ದಲ್ಲಿ ಅವತರಣೋನ್ಮು ಖವಾದ ಸಂವೇದನಾ ರೂಪ ದಲ್ಲಿರುವ ವಿಶ್ಚ ದ ಸಮಸ್ತ ಜ್ಲಾ ನ 
ವನ್ನು ಎಂದರೆ ಪ್ರಜ್ಞಯನ್ನು ಇಡೋಣ ; ಲಿಪಿಕಾರನ ಸ್ಥಾನ ನದಲ್ಲಿ ಆ ಪ್ರಶ್ನೆಗೆ 
ಪಾತ್ರವಾಗಿ ಅದರ ಬಹಿಷ್ಯರಣದಲ್ಲಿ ತೊಡಗಿರುವ ಕವಿಯ ಕಾವ್ಯ ಪ್ರವೃತ್ತಿ 
ಯನ್ನಿ ಡೋಣ. ಈಗ ಕುಮಾರವ್ಯಾಸನ ಆಶಯ ಸ್ಪಷ್ಟವಾಗುತ್ತದೆ. ನಾನು 
ಮಾಡತಕ್ಕ ಕಾರ್ಯವೆಲ್ಲ ದೈವದತ್ತವಾದ ಪ್ರಜ್ಞೆಯ ಪ್ರವಹಣಕ್ಕೆ. ನಿಮಿತ್ತವಾಗು 
ವುದು ಮಾತ್ರ ಎಂಬುದು ಕವಿಯ ಆಶಯ. " ಧಿಮಿತ್ಯಮಾತ್ರಂ ಭವ ಸವ್ಯ ಸಾಚಿನ್‌ ’ 
ಎಂಬ ಗೀತಾವಾಕ್ಯದಲ್ಲಿ ಸವ್ಯಸಾಚಿನ್‌ ಎಂಬ ಸಂಬೋಧನೆ ಬಹು ಸ್ವಾರಸ್ಯವಾಗಿದೆ. 
ಎಡಗೈ ಯಲ್ಲೂ ಬಲಗೈಯಲ್ಲೂ ಅದ್ಭುತವಾದ ಕೌಶಲದಿಂದ ಧನುಸ್ಸನ್ನು ಹಿಡಿದು 
ಬಾಣಗಳನ್ನು ಬಿಡಬಲ್ಲ ಅರ್ಜುನನಂಧ ಬಿಲ್ಲಾರ ಮಾತ್ರ ವಿಲಯದಲ್ಲಿ ತೊಡಗಿರುವ 
ದೈವಚಿತ್ತಕ್ಕೆ ನಿಮಿತ್ರವಾಗಬಲ್ಲ ; ಮಿಕ್ಕವರಿಗೆ ಹೀಗೆ ನಿಮಿತ್ತವಾಗುವ ಗೌರವವಿಲ್ಲ, 
ಭಾಗ್ಯವಿಲ್ಲ. ಈದಿ ತನ್ನ ಆತ್ಮ ಸಂಸ್ಕಾರದಿಂದ " ಪ್ರತಿಬೆ'ಗೆ ಎಂದರೆ, ಉದಯೋನ್ಮುಖ 


ಮುನ್ನುಡಿ xv 
ಪ ದ್ರಜ್ಞೆ ಗೆ ಮಿಕ್ಕವರಿಗಿಂತ ಹೆಚ್ಚು ಪಾತ್ರ ವಾಗುವಂತೆ ಮಾಡಿಕೊಳ್ಳುವುದು ಇದರಲ್ಲಿ 
ಸ ಅಂಶ. ಮತ್ತೊ ದೂತ ಸ ಪ್ರಾಪ್ತವಾದ ಪ್ರತಿಭಾಪುರಸ್ಥೃತ ಪ್ರ ಪ್ರಜ್ಞೆ 
ಯನ್ನು ಎಲ್ಲೂ ಪೋಲಾಗದಂತೆ ಕಾವ್ಯಕಾಯದಲ್ಲಿ ಪ್ಪ ಪ್ರವಹಿಸುವಂತೆ Bi 
ಪರಿಕರ್ಮ ಕೌಶಲವನ್ನು ಪಡೆಯುವುದು. ಇವೆರಡು a ದೈವಾಯತ್ತ,ಗಳಲ್ಲ, 
ಪ್ರರುಷಾಯತ್ತ್ರ್ವಗಳು. ಕವಿಯಾಗ ಬಯಸುವವರೆಲ್ಲರೂ ಅಭ್ಯಾಸದಿಂದ ಪಡೆಯ 
ಬಲ್ಲಂಧವುಗಳು. ಆತ್ಮ ಸಂಸ್ಕರಣ ಬಲದಿಂದಲೂ, ಶಬ್ಬಾರ್ಧ ಪರಿಜ್ಞಾ ನ ಪ್ರಯೋಗ 
ಕೌಶಲದಿಂದಲೂ, ಪ್ರತಿಭೆಯನ್ನೂ ಪ್ರರುಷಾಯತ್ರವೆನಿಸಿದ ರತ್ನಾ ಕರವರ್ಣಿಯಂಥ 
ಶಿಖರೋಪಾಂತ್ಯ ಘವಿಗಳು ಕನ್ನಡ ಸಾಹಿತ್ಯದಲ್ಲಿ ಇಲ್ಲದಿಲ್ಲ. ವಿದ್ಯಾಧಿದೇವತೆಯಾದ 
ಗಣೇಶನಂಧ "ಲಿಪಿಕಾರ' ದೊರೆಯದಿದ್ದರೆ ವ್ಯಾಸನಂಧವನ ಪ್ರತಿಭೆ ತಾನೆ ಏನು 
ಮಾಡೀತು? ಮಿಕ್ಕ ಕಲೆಗಳೆಲ್ಲ ಪ್ರತಿಭೆಗೆ ಹೆಚ್ಚು ಪಾ ತ್ರಾಶಸ್ತ್ಯ ಕೊಡದೆ " ಲಿಪಿಕಾರ 
ತನ'ಕ್ಕೆ ಕೊಟ್ಟು ಚೆನ್ನಾಗಿ ಬದುಕುತ್ತಿ ಗಾ ಸಾಹಿತ್ಯ ಮತಿಯ ಮಾತ್ರ ಈಚೀಚೆಗೆ 
ಇದಕ್ಕೆ ಅಷ್ಟಾಗಿ ಪಾ ಶಸ್ತ್ರ ಕ ಪ್ರಾಧಮ್ಯ ಗಳು. ದೊರೆತಿಲ್ಲ. ಸಹೃ ಬ ೈ೦ದಕ್ಕ್ಯೂ 
ಈ ತಾಂ 'ನ ಮೂಲಕವೇ "ಕವಿ'ಯ ದರ್ಶನವೆಂಬುದನ್ನು RE, ಮರೆಯ: 
ಬಾರದು. ತಕ್ಕ “ಲಿಪಿಕಾರ 'ನಾಗುವುದು ಅಷ್ಟು ಸುಲಭವಲ್ಲ. ವಿಪುಲಾನುಭವ, 
ಅನೇಕ ಶಾಸ್ತ್ರಗಳ ಪರಿಚಯ, ಲೋಕಜ್ಜಾನ--ಏಕೆಂದರೆ ಇವುಗಳಿಂದ ತಾನು 
ಸಂಪಾದಿಸಿರುವ ಜ್ಞಾ ನವೇ ತನ್ನ ಕಾವ್ಯದ ಸಂವೇದನಾ ಸಾಮಗ್ರಿ ಇವುಗಳನ್ನು 
ಕವಿ ಪಡೆದಿರದೆ ತನಗೆ ಪ್ರಾಪ್ರವಾಗಬಹುದಾದ ಪ್ರತಿಭೆಗೆ ತಕ್ಕ ಆಕರನಾಗಲಾರ. 
ಜ್ಞಾನ ಸಂವೇದನೆಗೆ ಪರಿಣಮಿಸುವುದು ದೈವಚಿತ್ತಕ್ಕೆ ಸೇರಿದುದು, ಎ೦ದರೆ ಪ್ರಜ್ಞೆ 
ತಾನೊಲಿದವನಿಗೆ ದೊರೆಯುತ್ತದೆ. ಅದರ ಅವತರಣ ಪ್ರವೃತ್ತಿ, ಎಂದರೆ, ಪ್ರತಿಭೆ 
ಯಾವ ಕವಿಯನ್ನಾ ದರೂ ಕುರಿತು “ಸ ಮೇ ಪ್ರಿಯಃ'' ಎನ್ನ ಬೇಕಾದರೆ 
"ಅನಹಂವಾದೀ, ಶುಚಿಃ, ದಕ್ಷಃ” ಇತ್ಯಾದಿ ಗುಣಗಳಿಗೆ ಆತನೂ ಪಾತ್ರನಾಗ 
ಬೇಕು. ಸತ್ಕಾವ್ಯಗಳ ಅಧ್ಯಯನದಿಂದಲೂ, ತನಗಿಂತಲೂ ಮೇಲಾದುದರ ಸಂತತ 
ಸಂಸರ್ಗದಿಂದಲೂ ಅನಹಂವಾದಿತ್ತವನ್ನು ಯಾವನಾದರೂ ಸಂಪಾದಿಸಿಕೊಳ್ಳ 
ಬಹುದು ; ತನ್ನ ಕಾವ್ಯದಲ್ಲಿ ನೈಜತೆಯಿಂದಿರೋಣದರಿಂದ ಶುಚಿತ್ವವನ್ನೂ, ಬಿಚಿತ್ಯಾದಿ 
ಕೌಶಲಗಳಿಂದ ದಕ್ಷ ತೆಯನ್ನೂ ಆತ ಪಡೆಯಬಹುದು. ಇವೆಲ್ಲಾ ಪುರುಪಾಯತ್ತ್ಮಗಳು, 
ಉದಯೋನ್ಮು ಖ ಪ್ರಜ್ಞೆ ತನ್ನ ಪ್ರವರ್ತನಕ್ಕಾಗಿ ಏತದ್ದು ಣವಿಶಿಷ್ಟ್ಯನನ್ನೆ € ಆರಿಸಿಕೊಳ್ಳುವ 
ಸಂಭವ ಹೆಚ್ಚು. ಇಂಧ ಯತ್ನ ಶೀಲನಿಗೆ ಪ್ರತಿಭೆ ಬಹುಕಾಲ ಸೆಟೆದು ನಿಲ್ಲದು. 


vi ಮುನ್ನುಡಿ 
ಎಲ್ಲಕ್ಕೂ ಸತ್ಸ ೦ಗ ಬಹು ಮುಖ್ಯ. "ಸತಾಂ ಸೆಂಗಾದ್ವಿನಾ ಲೋಕೇ ಲಭ್ಯತೇ 
ನ ಸುಖಂ ನರೈಃ '', ಕವಿಗೆ ಸತ್ಸಂಗ ಉತ್ಕೃಷ್ಠ ತ ಕೃತಿಗಳು--ಅವುಗಳ ಸಂತತಾಧ್ಯಯನ, 
ಪರಾಮರ್ಶೆ, ವಿಮರ್ಶೆ, ಅವುಗಳೊಡನೆ ಸ್ಪರ್ಧೆ. 

ಶ್ರೀ ಪ್ರಭುಶಂಕರರಿಗೆ ಉತ್ಕೃಷ್ಟ ಕಾವ್ಯಗಳ ಸತ್ಸಂಗ ಯಥೇಷ್ಟ ವಿದೆ. ಈ ನಾಟಕ 
ವನ್ನು ಓದಿದವರಿಗೆ ಇವರಿಗೆ ಶಬ್ದ ಗಳ ಮೇಲೂ ಛ೦ದಸ್ಸಿ ನ ಮೇಲೂ ಒಳ್ಳೆಯ 
ಪ್ರಭುತ್ತವಿದೆ ಎಂಬುದು ಅರಿವಾಗದಿರದು. ಇವರಿಗೆ ಶಾಸ್ತ್ರಾಭಿರುಚಿಯುಂಟು. 
ಈ ನಾಟಕದಲ್ಲಿನ ವಿಷಯ, ಇದರಲ್ಲಿ ಬರುವ ಬುದ್ದನ ಶಿಷ್ಕರಾಡುವ ಮಾತುಗಳು 
ಮತ್ತು, ಗುರುಸ್ತುತಿ ಇವುಗಳನ್ನು ನೋಡಿದರೆ ಇವರ ಆತ್ಮ ತನ್ನ ಸಂಸ್ಕಾರದಲ್ಲಿ 
ಬಂಧ ಒಳ್ಳೆಯ ದಾರಿಯನ್ನು ಹಿಡಿದಿದೆ-ಎಂಬುದು ಗೊತ್ತಾಗುತ್ತದೆ. ಬುದ್ಧ 
ತವದ ಈ ಶುಭದಿನಗಳಲ್ಲಿ "ಬುದ್ದ ಮತ್ತು ಅಂಗುಲಿಮಾಲ ' ಎಂಬ ಎರಡು 
ವಿರುದ್ಧ ಪ್ರಕೃತಿಗಳ ಸಂಘರ್ಷಣೆಯಿಂದುಂಬಾದ ಮಹತ್ಪ ಜ್ಜ ಕಾಲಕಾಲಕ್ಕೂ. 
ಪರಿಸ್ಸುಟವಾಗುವ ತನ್ನ ಯತ್ನ ದಲ್ಲಿ ಶ್ರೀ ಪ್ರಭುಶಂಕರರಂತಹ ಸಂಸ್ಕಾರಸಂಪನ್ನ 
ರನ್ನು ಆರಿಸಿಕೊಂಡುದರಲ್ಲಿ ಆಶ್ತ ರ್ಯವೇನಿಲ್ಲ. ಆ ಮಹಾಭಾವ ಇವರಲ್ಲಿ ಹೊಕ್ಕು 
ಹೊರಬರುವಲ್ಲಿ ಪಡೆದ ಆಕಾರದಿಂದ ಈಗಿನ ಇವರ ಮನೋದ್ರವ್ಯದ ವಿಶಿಷ್ಟ 
ಗುಣಗಳು ಪ್ರಕಾಶಕ್ಕೆ ಬರುತ್ತವೆ. ಈ ದ್ರವ್ಯದ ಯಾವ ಪ್ರಕೃತ್ಯಂಶ ಈ ನಾಟಕದ 
ಮೊದಲಲ್ಲಿ ಬುದ್ದ ನಾಡುವ ವರ್ಣನೆಯ ಮಾತುಗಳನ್ನು ಪ್ರಚೋದಿಸಿತು, 
ಹಾಗೆಯೇ ಯಾವ ಅಂಶದೊಡನೆ ತಾಗಿ ಅ೦ಗುಲೀಮಾಲ ತನ್ನ ಅಸ್ಕಿತೃವನ್ನೇ 
ಕಳೆದುಕೊಂಡ ಇತ್ಯಾದಿ ಪ್ರಕಾರಗಳು ರಸಿಕರ ವಿಮರ್ಶೆಗೂ ಶಾಸ್ತ್ರಜ್ಞ ರ 
ಏಶ್ಲೆ ೇೀಷಣಕ್ಕೂ ತಕ್ಕವು, ಅವರ ಕೌತುಕವನ್ನು ಈರಳಿಸುವಂದವು. ಯತ್ನ ಶೀಲರೂ 
ಸನ್ಮಾರ್ಗಪ್ರಿಯರೂ ಆದ ನನ್ನ ಮಿತ್ರರಿಗೆ ಕಾವ್ವಪಧದಲ್ಲಿ ಸುಖಪ್ರಯಾಣವನ್ನೂ 
ಗಮ್ಯಸಿದ್ಧಿಯನ್ನೂ ಹೃತ್ಪೂರ್ವಕವಾಗಿ ಕೋರಿ ಈ ಎರಡು ಮಾತುಗಳನ್ನು 
ಮುಗಿಸುತ್ತೇನೆ. 
ವೈಶಾಖ ಶುಕ್ಲ ಪಂಚಮಿ ಪು. ತಿ. ನ. 


ಅಪಿ ಚೇತ್‌ ಸು ದುರಾಚಾರೋ ಭಜತೇ ಮಾಮನನ್ಯಭಾಕ್‌ | 
ಸಾಧುರೇವ ಸ ಮಂತವ್ಯಃ ಸಮ್ಮಗ್ರ್ಯವಸಿತೋ ಹಿ ಸಃ || 
ಕ್ಷಿಪ್ರಂ ಭವತಿ ಧರ್ಮಾತ್ಮಾ ಶಶ್ವತ್‌ ಶಾಂತಿಂ ನಿಗಚ್ಛತಿ | 
ಕೌಂತೇಯ ಪ್ರತಿ ಜಾನೀ ಹಿ ನಮೇ ಭಕ್ತಃ ಪ್ರಣಶ್ಯತಿ || 
ಭಗವದ್ಗೀತಾ ೯: ೩೦, ೩೧. 


ಎಂತಹ ದುರಾಚಾರಿಯೇ ಆಗಿರಲಿ ಅನನ್ಯ ಶರಣನಾಗಿ ನನ್ನ ನೆ € ಭಜಿಸಿದು 
ದಾದರೆ ಅಂತಹವನನ್ನು ಸಾಧುವೆಂದೇ ಬಗೆಯಬೇಕು. ಏಕೆಂದರೆ ಆತ ಯಹಯಜುವಾದ 
ನಿರ್ಣಯವವನ್ಷೆ € ಸ್ಸೈಗೊಂಡಿದ್ದಾನೆ. ಅಂತಹವನು ಕ್ಲಿ ಪ್ರವಾಗಿಯೇ ಧರ್ಮಾತ್ಮ ನಾಗು 
ತ್ರ್ಯಾನೆ. ಶಾಶ್ವತವಾದ ಶಾಂತಿಯನ್ನು ಪಡೆಯುತ್ತಾನೆ. ತಿಳಿ, ಅರ್ಜುನ, ನನ್ನ 


ಭಕ್ತನಿಗೆ ಎಂದೆಂದೂ ನಾಶವಿಲ್ಲ. 


ಪಾತ್ರಗ ಛು 
ಬುದ ದೇವ 
@ 
ಆನಂದ 
ಅಂಗುಲೀ ಮಾಲ... ಕುಪ್ರ ಸಿದ್ಧನಾದ ದರೋಡೆಳಾರ. 
ಏಕಾಕ 
ಆ [ಅಂಗುಲ ಮಾಲನ ಅನುಚರರು 
ಬಲಿದಾಸ 
ಬುದ ನ ಶಿಸ್ಥರು. 
ಛಿ ಕಿ 
ಇಬ್ಬರು ದಾರಿಹೋಕರು 


ಅಂಗುಲೀಮಾಲ 
ದೃಶ್ಯ ೧ 
[ಬುದ್ಧದೇವ ತನ್ನ ಶಿಷ್ಯ ಪರಿವಾರದೊಂದಿಗೆ ಸಾವತಿ ನಗರವನ್ನು ಪ್ರವೇ ಶಿಸುತ್ತಿ ದ್ದಾನೆ. 
ಎಲ್ಲರಿಗಿಂತ ಮುಂದೆ ಬರುತ್ತಿದ್ದ ಶಿಷ್ಕರು ಹಾಡುತ್ತಿ ದ್ಹಾರೆ.] 
ತಿಷ್ಕರು 
ಬುದ್ಧ ಚಂದ್ರೋದಯದಿ 
ಹಿಗ್ಗಿ ನಮ್ಮೆದೆ ಕಡಲು 
ಶಾಂತಿ ಶೀಕರವನಿದೊ ಚೆಲ್ಲುತಿಹುದು-- 
ಜಗವ ಗೆಲ್ಲುತಿಹುದು! 
ಇನ್ನಿಬ್ಬರು ಶಿಷ್ಯರು 
ನೂರು ಸಾಸಿರ ದಳದ 
ಬುದ್ಧ ಪದ್ಮವು ಅರಳೆ 
ಭಕುತ ಭೃಂಗವು ಬಂದು ಮುತ್ತುತಿಹುದು-- 
ಸುತ್ತ ಸುತ್ತುತಿಹುದು! 
ಮತ್ತೆಹೊದಲ ಶಿಷ್ಯರು 
ಜ್ವಾಲೆ ಮೇಲುದ ಹೊದೆದು 
ಅಗ್ನಿ ದೇವನೆ ನಡೆದು 
ಕರ್ಮ ಕಾನನವನ್ನು ದಹಿಸಲೆಂದು-- 
ನಡೆದು ಬರುವನಿಂದು! 
[ಅಷ್ಟರಲ್ಲಿ ಬುದ್ಧದೇವ ರಂಗದ ಮಧ್ಯಕ್ಕೆ ಬರುತ್ತಾನೆ. ಜತೆಯಲ್ಲಿ ಆತನ ಶಿಷ್ಯ ಆನಂದ 
ಇದ್ದಾನೆ.] 
೦ 
ಬುದ 
ಧ 
ಅಂತರಂಗದ ಶಾಂತಿ ಬಹಿರಂಗದಲಿ ಅರಳಿ, 
ಜಗದ ಮಾಯೆಗೆ ನಿಜದ ಪೂರ್ಣ ಭ | ಮೆಯನು ಸಲಿಸಿ, 


ಅಂಗುಲೀ ಮಾಲ 


ಚಿತ್ತಕಾನಂದವನು ನೀಡುತಿಹುದಾನ೦ದ ! 

ಆ ಅ೦ದು, ವೈಶಾಖ ಪೂರ್ಣಿಮಾ ರಜನಿಯಲಿ, 
ಹೃದಂಯಾ೦ತರಾಳದಲಿ ಚಿಲುಮೆ ಚಿಮ್ಮಿದ ಒಲುಮೆ 
ಆಡಲಾಗುತಿದೆ ಇ೦ದು. ಅದೊ ಅಲ್ಲಿ ಹೂ ತುಂಬಿ 
ಶುಣಿಯುತಿಹ ಲತೆಯಲ್ಲಿ, ಮರದ ರೆಂಬೆಯ ನೆಮ್ಮಿ 
ಕುಕಿಲಿಡುತೆ ಸುಪ್ರಭಾತದ ಸೊರ್ಯರಶ್ಮಿ ಯಲಿ 
ಮೈಯೊಡ್ಡಿ ನಲಿಯುತಿಹ ಹಕ್ಕಿ ಜೋಡಿಗಳಲ್ಲಿ 
ಎಲ್ಲೆಲ್ಲು ಆ ಅದೇ ನಿರ್ವಾಣದನುಭೂತಿ 
ಉಸ್ತುತಿದೆ ಮತ್ತೆ ಮೈ ನವಿರೇಳುವಂತೆ ! 


ಅನಂದ 


ಶಾಂತಿ ತು೦ಬಿದ ಹೃದಯ, ಒಲುಮೆ ತುಂಬಿದ ಹೃದಯ, 
ನಿರ್ವಾಣದನುಭೂತಿ ಚಿಲುಮೆ ಚಿಮ್ಮುವ ಹೃದಯ 

ಒಳ ಹೂರಗೆ ಚೇತನಾಚೇತನಗಳೆಲ್ಲರಲಿ 

ಶಾಂತಿ ಒಲುಮೆಯನುಳಿದು ಬೇರೇನ ಕಾಣಬಹುದು ? 
ಶಾ೦ತಿಯಲ್ಲದೆ ಜಗಕೆ ಬೇರೇನ ನೀಡಬಹುದು ? 


ಬುದ್ಧ 
ಎ೦ಥ ಸುಂದರ ನಗರ ಸಾವತ್ತಿ, ಆನಂದ! 
ನೋಡಲ್ಲಿ ಕೊಳದಲ್ಲಿ ಅಂಜೆಗಳ ಪರಿವಾರ 
ಜೂಟಾಟವಾಡುತಿವೆ ! ಇದೊ ಇಲ್ಲಿ, ವನದಲ್ಲಿ 
ಸೂರ್ಯಕಾಂತಿಯ ಸುತ್ತ ಬಣ್ಣ ಬಣ್ಣದ ಜಿಟಿ ್ರೈ 
ಒ೦ದನೊಂದನು ಅಟ್ಟಿ ಭ್ರಮಿಷ ಜೀವವ ಹೋಲಿ 
ಎ೦ಥ ಚೆಲುವನು ಜೆಲ್ಲಿ ಹಾರಿಯೇ ಹಾರುತಿವೆ ; 
ಪಕ್ಚಿಕೂಜನದಿ೦ದ ಎದೆಯ ಶಾಂತಿಯು ಕೂಡ 
ನಾದ ಮಾಧುರ್ಯದಲಿ ಮೀಯುತಿದೆ. ಓ ಕಂದ, 
ಆನಂದ, ಇಂದೇಕೊ ಮತ್ತೆ ಶಿಶುವಾಗಿಹೆನು. 


ಅಂಗುಲೀಮಾಲ 


ಅನಂದ 
ಅಹುದು ತಂದೆ, ಇಂದು ನಿಂದೆ 
ಜಗದ ಸವಿಯ ಸವಿದು ಮತ್ತೆ 
ಶಿಶುವಿನಂದದಿ | 
ಚಲಿಪ್ರದೆಲ್ಲ, ಜಗವು ಹೊಲ್ಲ 
ಎಲ್ಲ ಮೋಹ ಬನ್ನ ಲಿಲ್ಲ 


ಐ೦ದಿನಂದದಿ ! 
ಮುನ ನಿನ್ನ ಕಾಣಲಿಲ್ಲ 
ಇಂದಿನಂದದಿ | 
ಬುದ 


(ಕೋಟಿಯ ಕಡೆ ಕೈದೂರುತ್ತ) 
ನೋಡು ನೋಡಾನಂದ. ಆ ಸೈನಿಕರ ವೃಂದ 
ಐನಿತೊಂದು ಬಗೆ ಬಗೆಯ ಶಸ್ತ್ರಾಸ್ತ್ರಗಳ ಹಿಡಿದು 
ಕೋಂಟಿೆ ಪಕ್ಕದಲಿ ಪಡಿ ಕೋಂಟಿಯನು ಕಟ್ಟಿದೊಲು 
ದಟ್ಟಿ ಸಿ ನಿಂದಿಹುದು. ಅಗೊ ನೋಡು ಆನಂದ, 
ಅವರ ತಲೆಯನು ನೋಡು. ಅರಮನೆಯ ಕಳಶವನು 
ತಂದು ನಿಲಿಸಿಹರೆನಲು ತಲೆಯ ತೊಡುಗೆಯ ಶಿಖರ! 
ಖಡ್ಗದಲಿ, ಭಲ್ಲೆಯಲಿ, ಕೈಗಳ ಗುರಾಣಿಯಲಿ 
ಐನಿತೊ ಸೂರ್ಯರು ಹೊಳೆದು, ಸೂರ್ಯರನೆ ತೊಡವಾಗಿ 
ರಜಿಸಿಹರೊ ಎಂಬಂತೆ ಕಾಣುತಿದೆ. ಶ್ರಾವಸ್ತಿ- 
ಗೇತಕಿಂತಹ ರಕ್ಷೆ ? ಪಸೆನದಿಗೆ ಶತ್ರುಗಳ 
ಭೀತಿಯೆ? ಯಾರು ಆ ಶತ್ರುಗಳು ಆನಂದ? 
ಬಿಂಬಸಾರಗು ಇವಗು ಯುದ್ಧ ಮೈದೋರಿದುದೆ? 


ಅನಂದ 
ಅಲ್ರಲ್ಯು ಗುರುದೇವ. ಶಾಂತಿಪ್ರಿಯ ಪಸೆನದಿಗೆ 
ಯುದ್ಧ ಭಯ ಇನಿತಿಲ್ಲ. ಸುತ್ತಲಿನ ರಾಜರೋ 
ಆಸ್ತಮಿತ್ರರು ಇವಗೆ. 


ಅಂಗುಲೀಮಾಲ 
ಬುದ್ಧ 
ಮತ್ತೇಕೆ ಆನಂದ, ಮೃತ್ಯುಭೀತಿಯ ತೋರಿ 
ಸೆಡೆತು ನಿಂತಿಹರಿವರು ಈ ರಾಜಭಟಿರು? 


ಆನಂದ 


ಅಂಗುಲೀಮಾಲನೆಂಬೊಂದು ಹೆಸರನು ನೀನು 
ಹೇಳಿ ಬಲ್ಲೆ ಯ ತಂದೆ? 


ಬುದ್ಧ 

ಏನು ಹೆಸರದು ಕಂದ ? 
ಸ್ಮಿತರುಚಿಯ ಮನಮಾತ್ರ ಅಚ್ಚರಿಯ ತಳೆದರೂ 
ತನುವಿದಿಗೊ ರೋಮಾಂಚ ಕಂಚುಕವ ಧರಿಸುತಿದೆ ! 
ಶಿಶಿರಪ್ರಭಾತದಲಿ ಗಂಗೆ ಸಲಿಲದಿ ಮಿಂದ 
ಮೊದಲಚಣದನುಭವವು ಆಗುತಿದೆ ಆನಂದ. 
ಏನು ಹೆಸರದು ಕಂದ? ಕಡಿದ ಕೈಬೆರಳುಗಳ 
ಮಾಲೆ ಧರಿಸಿಹನೇನು ? 


ಆನಂದ 
(ಕಾತರದ ದನಿಯಲ್ಲಿ ) 
ಎಂತರಿತೆ ನೀ ತಂದೆ ? 


ಬುದ 


೦ 
ಬಿನದಕೆಂದೆನು ನಾನು ; ದಿಟಿವಾಯ್ತೆ ಆನಂದ? 
ಮನಜಕುಲದೆದೆಯಲ್ಲಿ ರುದ್ರನಾಟ್ಯವ ನಟಿಪ 
ಕೊಲೆಯ ಪೈಶಾಚಿಕತೆ ಅಂಗುಲೀ ಮಾಲನೊಲು 
ಮೈದಳೆದು ಬಂದಿಹುದೆ ? ಅವನಾರು ಆನಂದ? 


ಅಂಗುಲೀಮಾಲ 


ಅನಂದ 
ಮನ್ನಿ ಸೆನ್ನನು ತಂದೆ. ಆ ನರಾಂತಕ, ಜನದ 
ಶಾಂತಿಯನು ಸುಡುಗಾಡನಾಗಿಸಿಹ ವಾರ್ತೆಯನು 
ಬೇಕೆಂದೆ ಬೈತಿಟ್ಟೆ ನಿನ್ನಿಂದೆ. 


ಬುದ್ಧ 
ಹೇಳು ಹೇಳಾನಂದ. ಕೇಳ್ವಕೌತುಕ ನನಗೆ. 
ತಳುವದೆಯೆ ನುಡಿ ನೀನು. ಜನದೆದೆಯೆ 
ನನ್ನೆ ದೆಯು. 


ಆನಂದ 
ನಡೆ ತಂದೆ. ಉಪವನದ ಹಿರಿಯಸುಗೆ ನೆಳಲಿನಲಿ 
ಹುಳಿತುಕೇಳುವೆಯಂತೆ. 
[ಇಬ್ಬರೂ ಹೊರಡುವರು. ಮೊದಲು ಹಾಡಿದವರ ದನಿ ಮತ್ತೆ ದೂರದಿಂದ ಕೇಳಿಬರುತ್ತದೆ.| 
ಬುದ್ಧ ಚಂದ್ರೋದಯದಿ 
ಹಿಗ್ಗಿ ನಮ್ಮೆದೆ ಕಡಲು 
ಶಾಂತಿ ಶೀಕರನನಿದೊ ಜೆಲ್ಲುತಿಹುದು- 
ಜಗವ ಗೆಲ್ಲುತಿಹುದು | 


ಇನ್ನಿಬ್ಬರು ಶಿಷ್ಯರು 
ಬೆಂದೆದೆಯ ತೋಯಿಸಲು 
ಬೆಳುದಿಂಗಳಿನ ಹೊನಲು. 
ಹರಿದು ಬರುತಿಹುದಿದಿಗೊ ಬುದ್ಧ ರೂಪಿ- 
ಪರಮ ಶುದ್ಧ ರೂಪಿ! 


[ತೆರೆ] 


ದೃಶ್ಯ ೨ 


[ಸಾವತಿಯ ಜೀತವನ, ದೊಡ್ಡ ಅರಳಿಯ ಮರದಡಿಯ ಉನ್ನ ತಾಸನದ ಮೇಲೆ ಬುದ್ಧದೇವ 


ಮಂಡಿಸಿದಾ ನೆ. 
ಎ 


ಕುಳಿತಿದ್ದಾರೆ.] 
ಎ 


ಬಳಿಯೇ ಅನಂದ ನಿಂತಿದ್ದಾನೆ. ಸುತ್ತ ಬುದ್ಧನ ಅನೇಕಮಂದಿ ಶಿಷ್ಯರು 


ಬುದ್ಧ 
ಹೇಳು ಹೇಳಾನಂದ, ಮನವಿದಿಗೊ ಕೌತುಕದ 
ಸೂಜಿಮೊನೆಗೇರುತಿದೆ. ಯಾರು ಅಂಗುಲಿಮಾಲ? 
ಇರವೆಲ್ಲಿ ? ತಳುವದೆಯೆ ನುಡಿಕಂದ. 


ಅನಂದ 
ಅದೊ ಅಲ್ಲಿ, ಸೆನಿಹದಲಿ, ಭಯಚಕಿತ ನಾಗರಿಕ 
ಹರಿಣವನು ಸೀಳುವೊಲು ಬಂಡೆಪಂಜವನೆತ್ರಿ 
ವೃಕ್ಷ ಮೀಸೆಯ ಕೆದರಿ, ದೃಷ್ಟಿಯಲುಗದೆ ನೋಡಿ 
ಹೊಂಚುತಿದೆ ಗಿರಿಯೊಂದು ; ಅದರ ಗುಹೆ ಮನೆಯವಗೆ. 
ಅವನೆಲ್ಲಿ ಜನಿಸಿದನೊ ಮೇಣೆಲ್ಲಿ ಬಳೆದನೋ 
ಅರಿತವರ ಕಾಣೆ ನಾ. ಆದರಿನಿತೊಂದು ದಿಟ. 
ಮನುಜರೆದೆ ರಕುತವನೆ ಸೀಯೂಷನವನೆಗೈದು 
ಎಳಮೆಯಿಂದಲು ಅವನ ಪೋಷಿಸಿರಲೇ ಬೇಕು 
ಮಾತೃರೂಪದ ಯಾವ ಕಂಟಕಿಯೊ ಆ ತಾಯಿ. 
ರುಂಡ ಮೇಣೆಲಬುಗಳು ಅವನ ಕ್ರೀಡಾವಸ್ತು ! 
ಮೌನದಲಿ ನಿದ್ರಿಸಿಹ ಅಗ್ನಿ ಸರ್ವತವೊಮ್ಮೆ 
ಹೂಂಕರಿಸಿ ಬಾಯ್ದೆ ರೆದು ಅಗ್ನಿ ಪೂರವ ಸುರಿದು 
ಕಾಡುನಾಡೆಲ್ಲವನು ಮಸಣಗೈಯುವ ತೆರದಿ 
ಇದ್ದಕಿದ್ದಂತೆಯೇ ಗಿರಿಯ ಗುಹೆಯಿಂ ಚಿಮ್ಮಿ 
ಯಾವುದೋ ನಿರ್ಭಾಗ್ಯ ನಗರಿಯನು ಮುತ್ತುವನು 
ಹಿರಿದ ಕತ್ತಿಯ ರುಳಪಿ ಕಾಲಭೈರವನಂತೆ. 


ಅಂಗುಲೀಮಾಲ 


ಪ್ರಳಯ ತಾಂಡವಗೈದು ವಿಲಯದೊಳಗದ್ದುವನು 
ಕಂಡವರನೆಲ್ಲರನು. ತಾಯೆದೆಯನಸ್ಸಿರುವ 
ಎಳೆಶಿಶುವೊ, ಒಲುಮೆಯಲಿ ಮೈಮರೆತ ಪ್ರೇಮಿಗಳೊ, 
ಬಾಳ ತುದಿಗೈದಿಯೂ ಮೃತ್ಯುವಿಗೆ ಅಂಜುತಿಹ 
ಮುದಿಜನರೊ ಯಾರಾದರೇನಂತೆ ಅವನಿಗೊಂದೇ. 
ಬಳಿಸಾರ್ದು ಕೊಲೆಗೈದು, ಕೈಬೆರಳ ಕತ್ರ್ಯರಿಸಿ 
ವಿಕಟಾಟ್ಟಹಾಸದಲಿ ಮಾಲೆ ಸೂಡುವನವನು. 
ನಾಳೆ ಈ ಸಾವತ್ತಿಗೈತರುವ ಸುದ್ದಿಯಿದೆ. 
ಅದರಿಂದಲೇ ದೇವ, ನಗರಕಿಂದೀ ರಕ್ಷೆ. 

ಬುದ್ಧ 
ಅಚ್ಚರಿಯು ಜಗದಂದ ಆನಂದ. ಅಚ್ಚರಿಯ 
ಚಿತ್ರಶಾಲೆಯು ಲೋಕ. ಒಂದೊಂದೆ ತೆರೆ ಸರಿಯೆ 
ಅದರ ಹಿಂದಣ ದೃಶ್ಯ ದಿನದಿನವು ಹೊಸಹೊಸತು 
ಅನುಭವವ ತರುತಲಿದೆ ಹೃದಯಕ್ಕೆ, ಎದೆಯಲ್ಲಿ 
ಬೆಳಗುತಿಹ ಬೆಳಕೊಂದೆ. ಅದರ ಸುತ್ತಲು ಸುತ್ತಿ 
ವೈವಿಧ್ಯ ಭ್ರಾಂತಿಯನು ಕವಿಸುತಿಹ ಜವನಿಕೆಗ- 
ಳನಿತೊಂದು, ಆನಂದ! 


ಅನಂದ 
ದುಃ ಖದಗಲವ ಕಂಡೆ ನಿನ್ನ ಕೃಪೆಯಿಂ ತಂದೆ. 
ಆದರೇನ್‌ ? ಕಾಣೆ ನಾನ್‌ ಮನುಜನೆದೆ ಕೌ ಾರ್ಯದೊಂ- 
ದಾಳವನು. ಪಾತಾಳದಾಳವನು ಮೀರಿತದು. ನಿಲ್ಲದೆಯೆ 
ಮೀರಿ ಇಳಿಯುತ್ತಿಹುದು. ನಿಲುವುದೆಂದೋ ಕಾಣೆ. 
ನಿಲುವುದೋ ಇಲ್ಲವೋ ಅದುವೆ ಕಳವಳನವೆನಗೆ. 

ಬುದ 


೦ 
ನಿಲ್ಲುವುದು ಆನಂದ. ಇಂದಲ್ಲ ನಾಳೆದಿನ, 
ಅಲ್ಲದಿರೆ ಎನಿತೊ ಯುಗಗಳ ಬಳಿಕ, ಕೊಲ್ಲುತಿಹ 


೧೦ ಅಂಗುಲೀಮಾಲ 
ಕೈಗಳಿವು ಹೊಲೆಯ ಕಲೆಯನು ಮರೆಶು ಒಂದೊಂದು 
ಜೀವವನು ಪೂಜಿಪುದನರಿಯುವುದು ಆನಂದ. 
ಇಂದಲ್ಲದಿರೆ ನಾಳೆ ತನ್ನ ಕೃತ್ಯತೆ ತಾನೆ ನಾಚುವುದ 
ಕಲಿಯುವನು ಮಾನವನು. ಅದುವರೆಗು ಶಾಂತಭಾ- 
ವವತಳೆದು ಎದೆಯೊಲವನೇ ನಂಬಿ ಜೀವಜೇ- 
ವದ ಬಳಿಗೆ ಪ್ರೇಮಯಾತ್ರೆಯ ನಡೆದು ಒಲಿವುದನು 
ಕಲಿಸುವುದು ಪರಮಪೂಜಿಯು ನಮಗೆ. ಆನಂದ 
ಭಿಕ್ಷಾ ಪಾತ್ರೆಯನು ತಾ. ಅಂತೆ ಕಮಂಡಲನು. 


ಆನಂದ 
(ಸ್ವಲ್ಪ ಕಾತರತೆಯನ್ನು ಸೂಸಿ) 
ಪಯಣವೆಲ್ಲಿಗೆ ತಂದೆ ? 


ಬುದ್ಧ 
ಅಂಗುಲೀಮಾಲನಿರುವಲ್ಲಿಗೆ. 
ಆನಂದ 
ಏನೆಂದೆ ಭಗವಂತ? 
ಬುದ 
€ 


ಕೊಲೆಗಡುಕನೆಂದು ನೀನಿದುವರೆಗು ಬಣ್ಣಿಸಿದ 
ಒಲುಮೆಯೆದೆಯಿರುವೆಡೆಗೆ. 


ಒಬ್ಬ ಶಿಪ್ಯ 
ಮೃತ್ಯುಗುಹೆಗೇನ್‌ ! 
ಬುದ್ಧ 
ಸಾವು ಬದುಕುಗಳಲ್ಲಿ ಭೇದವೇ ಕಂದ? 


ಅಂಗುಲೀಮಾಲ ೧೧ 
ಮತ್ತೊಬ್ಬ ಶಿಪ್ಯ 
ಬ 
ಆಗದಾಗದು ತಂದೆ. ಬೇಕೆಂದೆ ಮೃತ್ಯುವನು 
ಅರಸಿ ನಡೆವುದು ತಗದು. 


ಬುದ್ಧ 
ಮೃತ್ಯುವೋ ಅಮೃತವೋ ಎಂತರಿವೆ ನೀನದನು ? 


ಶಿಪ್ಯ 
ನಾ ಬಲ್ಲೆ ಗುರುದೇವ. ಅವನ ಹೆಸರನೆ ಕೇಳಿ 
ಎದೆಯೊಡೆದು ಮಡಿದವರು ಎನಿತೊ ಜನ. ಸಂಶಯವೆ 
ಅದರಲ್ಲಿ? ಹೋಗಲಾಗದು ತಂದೆ. 


ಎಲ್ಲರೂ 
ಹೋಗಲಾಗದು ತಂದೆ, ಹೋಗಲಾಗದು ತಂದೆ. 


ಬುದ್ಧ 
ನಡೆದೆ ನಡೆವೆನು ನಾನು : ತಾಯಿಹಸು, ಕಾಡಿನಲಿ 
ಹಸುರ ಮೇಯಲು ಹೋಗಿ ಸಂಜೆಯಾದರು ಇನ್ನು 
ಹಿಂದಕೈತರದಿರುವ ವಿಳೆಗರುವನರಸುತ್ತೆ 
ನಡೆವಂತೆ, ನಡೆದೆ ನಡೆವೆನು ನಾನು. 


ಮತ್ತೊಬ್ಬ ಶಿಪ್ಯ 
ಕರುವಲ್ಕು ಗುರುದೇವ, ಹಿರಿಯ ಹುಲಿ. 


ಬುದ 
ಧ 


ನನ್ನೆದೆಯ ಆಳದಲಿ ನಡೆಯುತಿರುವದ್ದುತವ 
ಎ೦ತರಿಯುವೈ ಕಂದ? ಸಕಲ ಪ್ರಕೃತಿಯ ಶು ಬ 
w 


೧೨ 


ಅಂಗುಲೀಮಾಲ 


ಶಕ್ತಿ, ವೈವಿಧ್ಯಗಳು ಒಂದಾಗಿ ಹಾಡುತಿವೆ 
ಸಾಮಾನ್ಯ ಕರ್ಣಗಳ ಕೇಳಿಕೆಯ ಮೀರಿರುವ 
ಕರುಣೆಯಾಕ್ರಂದವನು. ಚಿರಕಾಲ ಸೆರೆಯಾಗಿ 
ಮುಕ್ತಿಯನು ಹಾರೈಸಿ ನರಳುತಿಹ ಸಾಗರವೊ, 
ಬೆಂಕಿಯೊಡಲಿಂ ಜನಿಸಿ ದಿನದಿನವು ಬೇಯುತಲಿ 
ಕರುಣೆಮಳೆಯನು ಬಯಸಿ ತಲೆಯೆತ್ತಿ ನೋಡುತಿಹ 
ಮರುನೆಲವೊ, ಪಧ ತಪ್ಪಿ ಉರುಳುರುಳಿ ಇನ್ನೇನು 
ಸಿಡಿಯಲಿಹ ಗಗನ ನೀಹಾರಿಕೆಯೊ, ಮೇಣಿವೆಲ್ಲವು ಸೇರಿ 
ಒಂದೆ ಸಂಚನು ಹೂಡಿ ಹೊಮ್ಮಿ ಸಿಹ ರೋದನವೊ 
ನನ್ನೆ ದೆಯನೆಳೆಯುತಿವೆ ತಮ್ಮೆ ಡೆಗೆ. ಕೇಳಿರೆ 

ಕಂದರಿರ. ಜನದೆದೆಯ ಯಾತನೆಯ ಆಭೀಳ 

ನಿಶ್ವಾಸ ಕ್ಟ ಣಕಾಲ ಉಲ್ಲೊ ಲ ಕಲ್ಲೊ ಲ- 
ಗೊಳಿಸಿತೈ ಶಾಂತಿಸಾಗರವನ್ನು . ಚಣಕಾಲವಾದರೂ 
ಒಂದಾದಮೇಲೊಂದು ಅಲೆಗಳಿವೊ ಬಡಿಯುತಿವೆ 
ದಡವನ್ನು. ಹಿಂದಣಿಂದರಿಯುವಿರಿ ಇದರರ್ಧ- 

ವನು ನೀವು. ಈಗಳೋ ಒಂದೆ ಜೀವದ ಮೇಲ್ಮೆ 
ಪರಮತಪವೆನಿಸುವುದು. ನಡೆದೆ ನಡೆನೆನು ನಾನು 

ಆ ನನ್ನ ಸೋದರನ ವಿಪಿನದರಮನೆ ಬಳಿಗೆ. 


ಒಬ್ಬ ಶಿಷ್ಯ 
ಒಂದು ಜೀವದ ಮೇಲ್ಮೈ. ಕೋಟಿ ಜೀವದ ಪತನ. 
ಹಿರಿಯ ಜ್ಯೋತಿಯು ಈಗ ಕಾನನಳೆ ನಡೆಯುತಿದೆ. 
ಬೆಳಕ ಪಡೆಯುವೆವೆಂದು ಅದರ ಬಳಿಗೈತಂದು 
ಜೀವ ಸರ್ವಸ್ವವೂ ಬಣ್ಣೆಬತ್ತಿಗಳಾಗಿ 
ಬೆಳಕ ಪಡೆದೇವೆಂದು ಕಾದು ನಿಂದಿರುವಂದು 
ಹಿರಿಯ ಜ್ಯೋತಿಯು ಈಗ ಕಾನನಕೆ ನಡೆಯುತಿದೆ. 
ಚಂದ್ರಮಂಡಲದೆದೆಯು ರವಿಕಿರಣವನು ಬಯಸಿ 


ಅಂಗುಲೀಮಾಲ ೧೩ 


ಅಗಲಾಗಿ ತೆರೆದಂದು ಶಾಶ್ವತದ ಅಸ್ಮಮಾ- 
ನವ ಬಯಸಿ ನಡೆಯುತಿದೆ ನಿರ್ವಾಣ ರವಿಬಿಂಬ! 


ಬುದ 
ಏನು ಮಾತಿದು ಕಂದ? ಅದುವರೆಗೆ ನೀನರಿತ 
ಅರಿನಿನಾಳವು ಇದುವೆ? ಎಂಧ ಮೋಹವು ನಿನಗೆ! 
ತಾಯ್ತಂದೆ ಮನೆಮಂದಿ ಪರಿವಾರ ಐಶ್ವರ್ಯ 
ಅಭಿಮಾನ ಸರ್ವಸ್ಪವನು ಉಳಿದು ಕೇವಲದ 
ಶಾಂತಿಯನು ಕೇವಲದ ಒಲವನ್ನು ಅರಸುತ್ತೆ 
ಐತಂದ ನಿಮಗಾದರೂ ಇಂಧ ಗುರುಮೋಹ 
ಕವಿದುದೇ? ಅಚ್ಚರಿಯು ಜಗದಂದ ಆನಂದ! 
ನಾನು ಸಾಯುವೆನೆಂದೆ ? ಮೃತ್ಯುವಿನ ಅರ್ಥವನು 
ಜೀವನದ ಅರ್ಧವನು ಅರಿಯದಿಹ ಆ ಶಿಶುವು 
ನನ್ನ ಕೊಲ್ಲುವುದೆಂದೆ ? 


ಒಬ್ಬ ಶಿಪ್ಯ 
ಸಂದೇಹವೇ ತಂದೆ? ಉರಿಯ ನಾಲಗೆಯೆತ್ತಿ 
ವನವೆಲ್ಲವನು ಮುತ್ತಿ ಆಪೋಶನಂಗೊಳುವ 
ಕ್ರೂರ ದಾವಾನಲಕೆ ಶ್ರೀಗಂಧ-ಗೊಬ್ಬಳಿಯ 
ಭೇದದರಿವಾಗುವುದೆ ? 
ಬುದ್ಧ 
ಶ್ರೀಗಂಧ ದಹಿಸಿದರು ಕಂಪ ಸೂಸಿಯೆ ತಾನು 
ಉಳಿವುದಲ್ಲವೆ ಕಂದ? 


ಒಬ್ಬ ಶಿಪ್ಯ 
ಆಗದಾಗದು ತಂದೆ. ಶ್ರೀ ಬುದ್ಧ ಜೀವರವಿ 
ರಾಹುವದನವನಿಂದೆ ಹೊಗುವುದನು ಕಾಣಲಾ- 
ರೆವು ನಾವು. ಕಂಡುಮೇಣ್‌ ಬದುಕಲಾಕಿವು ನಾವು. 


೧೪ 


ಅಂಗುಲೀಮಾಲ 

ಬುದ್ಧ 
ಪ್ರಿಯಶಿಷ್ಯ ಆನಂದ. ಮಾತು ಮುಗಿಯಿತು ಇನ್ನು. 
ನಡೆದೆ ನಡೆವೆನು ನಾನು. ಎಲ್ಲಿ ತಾ ಕಮಂಡಲನು. 


ಆನಂದ 
ಹಿಮಗಿರಿಯ ಸುಸ್ಥಿರತೆ ನಿನ್ನೆ ದೆಯ ನಿರ್ಧಾರ. 
ಮೇಣಲ್ಲಿ ಜನಿಸಿದುದೆ ಈ ಕಾರುಣ್ಯಗಂಗೆ. 
ಆದರೂ . .. ಆದರೂ... 


ಬುದ್ಧ 
ಆದರೂ . . . ಏನು ಅದು ಆನಂದ? 


ಆನಂದ 
ಬರಿ ಬಯಲ ಭಯದಲ್ಲಿ ಕಂಪಿಸಿತು ಭಕ್ತರೆದೆ 
ವನ್ನ ದಿರು ಗುರುದೇವ. ಎನಿತೊ ಸೆಲ ಶಸ್ತ್ರಾಸ್ತ್ರ 
ಸಜ್ಜಿತರಸಂಖ್ಯ ಸಂಖ್ಯೆಯಲಿ ಅಂಗುಲೀ- 
ಮಾಲನನು ಹಿಡಿತರುವ ಸಾಹಸೆಕೆ ಬೇವವನೆ 
ಪಣವಿಟು } ನಡೆದರೈ. ಆದರಯ್ಯೊ ನಡೆದರಷ್ಟೆ, 
ಅಗ್ನಿ ಪರ್ವತದೊಡಲ ಸಾರ್ದಂತೆ! 


ಬುದ್ಧ 
ಮೃತ್ಯು ಭೀತಿಯನು ಎದೆಯ ನೆಲದಿಂದ 
ಕಿತ್ತು ನಡೆದರೇ ಆನಂದ? 


ಆನಂದ 


ಇಲ್ಲ ತಂದೇ. 


ಅಂಗುಲೀಮಾಲ ೧೫ 
ಬುದ 
೪ 
ಹೃದಯ ಈಳಶದಲಿ ಪ್ರೇಮದಮೃತವನು 
ತುಂಬಿ ನಡೆದರೇ ಆನಂದ? 


ಆನಂದ 
ಇಲ್ಲ ತಂದೇ ... 


ಬುದ್ಧ 
ಇದೊ ಈಗ, ಓ ಕಂದ, ತೆರಳುತಿಹೆನೊಬ್ಬನೇ. 
ನಿರ್ಭೀತ ಹೃದಯದಲಿ ಪ್ರೇಮವೊಂದನೆ ತುಂಬಿ 
ಪ್ರೇಮವೊಂದನೆ ನಂಬಿ ತಾಯಿಮಡಿಲನ್ಷೆ ೦ತೊ 
ಅಂತೆ ಹೊಗುವೆನು ನಾನು ಪರ್ವತಾರಣ್ಯವನು. 


ಆನಂದ 
ವಿಧವಿಧದ ಬಂಧನದಿ ಸಿಲುಕಿರುವ ನಮ್ಮ ಮನ 
ಎ೦ತರಿಯಬಹುದಯ್ಯ ಮತಿಯಾಜೆಗಿರುವುದನು ? 
ನಿನ್ನಾ ಜೆ, ಪಾಲನೆಯೆ ಪರಮತಪವೆಮಗೆಂಬೆ. 
[ಬುದ್ಧನ ಕೈಗೆ ಭಿಕ್ಬಾಪಾತ್ರೆ ಕಮಂಡಲುಗಳನ್ನು ನೀಡುತ್ತಾನೆ. ಬುದ್ಧದೇವ ಅವುಗಳನ್ನು 


ಸ್ವೀಕರಿಸಿ ಒಮ್ಮೆಯಾದರೂ ಹಿಂದಿರುಗಿ ನೋಡದೆ ಮಂದಸ್ಮಿ ತನಾಗಿ ಗಂಭೀರಭಾವದಿಂದ 
ನಡೆಯುತ್ತಾನೆ.] 


ಶಿಷ್ಯರ ಗುಂಪಿನಿಂದ ಒಂದು ದನಿ 
ಬುವಿಯ ಪುಣ್ಯ ಮೈದಳೆದು ಬಂದ ರವಿ 
ಅಪರ ಸಾಗರವ ಸೇರಿತೋ , . . 


ಆನಂದ 
ತಮದ ತಿಮಿರ ಕುಹರವನ್ನು ಬೆಳಗಲೆಂದು 
ಸಾರಿತೋ ... 


Ok. 


ಅಂಗುಲೀಮಾಲ 
ಮತ್ತೊಂದು ದನಿ 


ಜೀವರಾಶಿಗಳ ಪಾಪಪುಂಜನನು 
ತೊಳೆವ ಗಂಗೆಯಿದು ಬತ್ಕಿತೋ , , , 


ಅನಂದ 


ನರಕದಾಳದಲ್ಲಿ ನಮೆವ ಜೀವಿಗಳನು 
ಎತ್ರಿತೋ, 


ಎಲ್ಲರೂ 

ಓ ಕಾನ, ಓ ಬಾನೆ ಓ ಗಿರಿಯೆ, ಓ ರವಿಯೆ 
ಹಿ ದಿಗ್ಡಿಗಂತ, 

ಜಗದ ಪುಣ್ಯದ ಹಣ್ಣು, ನಮ್ಮ ಹೃದಯದ ಕಣ್ಣು 
ನಮ್ಮ ಭಗವಂತ, 

ನಡೆವನದೊ ದೂರದಲಿ ಕಾನನದ ಸಿಂಹದೊಲು 
ಶ್ರೀ ಪುಣ್ಯವಂತ | 

ಈ ಜಗದ ಜ್ಯೋತಿಯನು ಉಜ್ಜ್ವಲಿಸಿ ಕಾಪಿಡಲು 
ತೊಡಿ ನೀವು ಸಂತ! 


ಬುದ್ಧ ಗೆ ಜಯ ಶುದ್ಧ ಗೆ ಜಯ 
ಜಯ ಜಗದಾರಾಧ್ಯನಿಗೆ 

ಮನದಾಚೆಯ ಮಹನೋನದ 
ಆನಂದ ಸುವೇದ್ಯನಿಗೆ! 

ಬುದ ಗೆ ಜಯ ಶುದ್ಧ ಗೆ ಜಯ 
ಜಯ ಜಗದಾರಾಧ್ಯನಿಗೆ ! 


ತರ] 


ದೃಶ್ಯ ತಿ 
[ಕಾಡು. ಸಂಜಿ ನಿಧಾನವಾಗಿ ಇಳಿಯುತ್ತಿದೆ. ಗುಹೆಯ ಮುಂದೆ ಅಂಗುಲೀಮಾಲ ಇಬ್ಬರು 
ಅನುಚರರೊಡನೆ ಕುಳಿತಿದ್ದಾನೆ. ನರಕವೇ ಮೈದಳೆದಂತೆ ರೂಪು. ನರರೆಲುಬಿನಿಂದ ಮಾಡಿದ 


ಕಿರೀಟ, ಕೈಬೆರಳುಗಳ ಮಾಲೆ ಕತ್ತಿನಲ್ಲಿ ಜೋಲಾಡುತ್ತಿದೆ. ಹಿರಿದ ಇಬ್ಬಾಯ ಕತ್ತಿಯನ್ನು 
ಒಮ್ಮೆ ಅತ್ತ ಒಮ್ಮೆ ಇತ್ತ ಬೀಸುತ್ತಿದ್ದಾನೆ.] 


ಅಂಗುಲೀಮಾಲ 

ನಾನಲೈೆ ಚಕ್ರವರ್ತಿ, ಇಹಲೋಕ ಸಾರ್ವಭೌಮ! 
ನರರೆದೆಯು ಮಣಿಯುವುದು ರಾಜರಿಗೆ. ರಾಜರೋ 
ನಾ ಬರುವ ಶುಭವಾರ್ಶೆಯನು ಕೇಳಿ ನಡನಡುಗಿ 
ಕಪ್ಪಕಾಣಿಕೆವಿಡಿದು ಸೈಬೆರಳುಗಳ ಮರೆಸಿ, 
ನಿದ್ದೆ ಭೋಜನವುಳಿದು ಮೃತ್ಯುಸೂಕ್ತವ ಪಠಿಸಿ, 
ತೆರೆದ ಕಣ್‌ ತೆರೆದಂತೆ ಅರೆಸತ್ತು, ನಿಲ್ಲುವರು. 
ನಾನವರ ಬಳಿಸಾರಿ ನಿಂತೊಡನೆ ಮೃತ್ಯುವನೆ 
ಕಂಡಂತೆ ಚೀರುವರು. 

(ಕೈಯ ಕತ್ತಿಯನ್ನು ಹಣೆಗೆ ಮುಟ್ಟಸಿಕೊಂಡು) 


ಪ್ರ ಖಡ್ಗ ಕಾಳೆಗೋ 
ಅರಸುಗಳ ಕೊರಳುಗಳ ರಂಗದಲಿ ನರ್ತಿಸುವ 
ವೈಭವದ ನರ್ಬಯಕೆ! ಸಲಿಪೆನ್ಕ, ಮಾತಾಯಿ, 
ಅಂಗುಲೀಮಾಲನೀ ಧಮನಿ ಧಮನಿಗಳಲ್ಲಿ 
ವೀರತೇಜದ ರಕ್ತ ಹರಿಯುತಿರುವನ್ನೆ ಗಂ, 
ಆ ನಿನ್ನ ಬಯಕೆಯನು ! ಅರಸರರಸಾಗಿಯೂ 
ರಾಜ್ಯವನು ಕೋಶವನು ಪದವಿ ವೈಭವಗಳನು 
ಅನಿತೇಳೆ, ತೃಣಕಣವನೊಂದನೂ ಒಲ್ಲೆ ನಾ. 
ಒಂದೆ ಬಯಕೆಯು ನನಗೆ. ನರಶಿರವ ಚೆಂಡಾಡಿ 
ನಿನ್ನಡಿಯಲೀಡಾಡಿ ನೋಡಿ ಸುಖಿಸುವ ಬಯಕೆ. 


೧೮ 


ಅಂಗುಲೀಮಾಲ 
ಓ ದೇವಿ, ಪ್ರಸಾದವೋ ಎಂಬಂತೆ ಕೈಬೆರಳ 
ಪಾಲೆನಗೆ ! ಅಂಗುಲಿಯ ಕತ್ತರಿಸಿ ಮಾಲೆಸೂ- 
ಡುವ ಸೊಗಳೆ ಸ್ವರ್ಗವೂ ಅಫ್ರಿಯವು ಎನಿಸುತಿದೆ. 
(ಪಕ್ಕದಲ್ಲಿ ಕುಳಿತಿದ್ದ ಅನುಚರನ ಕಡೆ ತಿರುಗಿ) 
ಸಾವತ್ರಿಯಾಕ್ರಮಣಯಜ್ಞ ಕ್ಕೆ ನಾಳೆಯೆ ಮುಹೂರ್ತ ; 
ನೆನಪಿದೆಯೆ, ಏಕಾಕ್ಟ? 


ಏಕಾಕ್ಷ 
ಅಹುದೊಡೆಯ. ನಾಳೆಯೇ ಮಹನವದಿಿ. 


ಅಂಗುಲೀಮಾಲ 
ಮಹನವಮಿ! ಗೆಲ್ಲು ತಾಯಿಯೆ ಗೆಲ್ಲು! ಪಸೆನದಿಯ 
ರಾಜಶಿರ ದಾಸವಾಳದ ಪೂಜಿ ಸಲ್ಲುವುದು 
ನಿನ್ನ ಪಾದಕೆ ನಾಳೆ. ಇನ್ನೆ ನಿತೆನಿತೊ ರಾಜ 
ಮಕುಟಗಳ ಮಣಿಕಾಂತಿ ನಿನ್ನಡಿಯ ಬಾನನ್ನು 
ಇಂದ್ರಧನುನಿನೊಲು ಸಿಂಗರಿಸಲಿದೆ. ಇರು ತಾಯಿ 
ಒಂದಿರುಳು, ಬಳಿಕ ಮಾರಣ ಹೋಮ. ಹಳೆಯ ಅಂ- 
ಗುಲಿಮಾಲೆ ಬೇಸರಾಯಿತು ನನಗೆ. ಹೊಚ್ಚ ಹೊಸ 
ಅಂಗುಲೀಮಾಲನಾಗುವೆ ನಾಳೆ, 


(ಇದ್ದಕ್ಕಿದ್ದ ಂತೆಯೇ ಎದ್ದುನಿಂತು ಬೆರಳು ತೋರಿಸಿ) 
ಏಕಾಕ್ಚ, ನೋಡದೋ, ಯಾವುದೋ ನರಪ್ರಾಣಿ 
ಇತ್ತಲೇ ಬರುತಲಿದೆ. 

ಏಕಾಕ್ಷ 
ಅಹುದೊಡೆಯ, 
ಅಂಗುಲೀಮಾಲ 


ಏಳೆ ಬಹನೋ ಏನೊ, ಈ ಅಪರ ಸಮಯದಲಿ, 
ಅದೊ ನೋಡು ಬಡಗಲಲಿ ಕೆನ್ನಾ ಲಗೆಯ ಚಾಚಿ 


ಅಂಗುಲೀಮಾಲ ೧೯ 
ಮಾಕಾಳಿ ಸೃಷ್ಟಿಯನೆ ನೊಣೆಯುವೊಲು ತೋರುತಿದೆ. 
ಬೆಂಗಡೆಗೆ ಅವಳ ಮುಡಿಯನೆ ಹೋಲಿ ಕಾಳ್ಗ ಪ್ಪ ಕವಿಯುತಿದೆ. 
ಇಂಧಲ್ಲಿ ಬಹನೇಕೆ? ಬದುಕು ಬೇಸರವಾಯ್ಕೆ ? 
ಸಾವಾಸೆ ಹೆಚ್ಚಿರಲು ಸುಲಭದಲಿ ಮರಣವನು 
ಒಲಿಸುವ ಉಪಾಯವನು ಕಾಣದಾದನೊ ಇವನು! 


ಬಲಿದಾಸ 
ಪಸೆನದಿಯು ಅಟ್ಟಿರುವ ಗೂಢಚಾರನೊ ಏನೊ! 


ಅಂಗುಲೀಮಾಲ 
(ನಗುತ್ತಾ) 
ಸಿಂಹದುಗಾ ಣದಲಿ ಇರುವ ವಸ್ತುವನಳೆಯೆ 
ಜಂಬುಕನು ವೃಷಭವನು ಅಟ್ಟಿ ದಂತೆಯೆ ಆಯ್ತು, ! 


(ಮೂರು ಜನವೂ ಕ್ರೈ ಚಪ್ಪಾಳೆಯಿಕ್ಕಿ ಕೇಕೆ ಹಾಕಿ ನಗುತ್ತಾರೆ. ಬುದ್ಧ ದೇವ ಪ್ರವೇಶಿಸುತ್ತಾನೆ.) 


ಅಂಗುಲೀಮಾಲ 
ನಿಲ್‌ ಅಲ್ಲೆ ಓ ಮನುಜ, ಅಲ್ಲೆ ನಿಲ್‌. 


ಬುದ್ಧ 
ನಿಂತೆ ಇರುವೆನು ನಾನು, ನೀನಿನ್ನು ನಿಂತಿಲ್ಲ. 
(ಎಂದು ಹೇಳಿ ನಡೆಯುತ್ತ ಲೇ ಇರುವನು, ಅಂಗುಲೀಮಾಲ ಕೆರಳಿ ಬುದ್ಧನ ಮೇಲೆ ಏರಿ 
ಬರುತ್ತಾನೆ. ಅವನ ಅನುಚರರೂ ಅವನನ್ನು ಹಿಂಬಾಲಿಸುತ್ತಾರೆ.) 
ಅಂಗುಲೀಮಾಲ 


ಅ೦ಗುಲೀ ಮಾಲನಿಗೆ ಪಡಿನುಡಿದು ಬದುಕಿರುವ 
ಶೂರನೊಬ್ಬನು ಇಲ್ಲ ಎಂಬರಿವು ಇಲ್ಲದಿಹ 
ಓ ಕುನ್ನಿ, ಸಾವೆ ಶಿಕ್ಷೆಯೊ ನಿನಗೆ! 


೨೦ ಅಂಗುಲೀಮಾಲ 


(ಕತಿ ಯಸನ್ನೆ ತ್ತಿ ಬುದ್ಧನನ್ನು ತೀರ ಸಮೀಪಿಸಿದಾಗ ಬುದ್ಧ ತಲೆಯತ್ತಿ ನೋಡುತ್ತಾ ಷ್ಟ 
ಅಂಗುಲೀ ಮಾಲನ ಕಣ್ಣು ಬುದ್ಧನ ಕಣ್ಣು ಗಳನ್ನು ದಿಟ್ಟಿಸಿ ನೋಡುತ್ತದೆ. ಒಡನೆಯೇ ಕೈಯ ಕತ್ತಿ 
ಕೆಳಗೆ ಬೀಳುತ್ತದೆ. ಎರಡೂ ಕೈಗಳಿಂದ ಹಿಂಬಾಲಕರನ್ನು ತಡೆಯುತ್ತಾನೆ.) 


ಬುದ 
೦ 


ಓ ನೀನೆ ಅಂಗುಲಿಮಾಲ? ನಿನ್ನ ನೇ 
ಅರಸುತ್ತ ನಡೆದು ಬಂದುದು ನಾನು ಸಾವತ್ತಿ- 
ಯುಪವನದ ಹಿರಿಯಸುಗೆ ನೆರಳಿಂದ ! 


ಅಂಗುಲೀಮಾಲ 
(ಕಕ್ಕಾಬಿಕ್ಕಿಯಾಗಿ) 
ಏನೆಂದೆ? .. . ಸಾವತ್ತಿ! 
ಯಾರು ನೀ ಸನ್ಯಾಸಿ ? 
ನಿನ್ನ ಕಣ್ಣುಗಳಲ್ಲಿ ಕಡಲುಗಳು ಉರುಳುತಿವೆ, 
ಕಾಣದಿಹ ಯಾವುದೋ ಲೋಕಗಳು ಅರಳುತಿವೆ! 


ಬುದ 
ಎ 


ವಿಲ್ಲವೂ ಬಯಲ ಭ್ರಾಂತಿಯು ಕಂದ. 


ಅಂಗುಲೀಮಾಲ 
ಕಂದ--ಕಂದ ! ಹೊಸತೆನಗೆ ಈ ಮಾತಿನಂದ ! 


ಬುದ್ಧ 
ಹೊಸತು ಹಳತೆಲ್ಲವೂ ಮತ್ತೆ ಭ್ರಾಂತಿಯು ಕಂದ! 


ಅಂಗುಲೀಮಾಲ 
ಯಾರು ನೀ ಸನ್ಯಾಸಿ? ಹೊಚ್ಚ ಹೊಸ ಅನುಭವವ 
ನೀಡುತಿಹ ನೀನಾರು? ನನ್ನ ಖಡ್ಗದ ಕಾಳಿ 
ಕೊಲೆಗಳಿಗೆಯಲ್ಲೆ ೦ದು ಮುಷ್ಟಿ ಪೀಠವನುಳಿದು 


ಅಂಗುಲೀಮಾಲ ೨೧ 
ಧರೆಗುರುಳಿ ಹೊರಳಿದುದ ಕಾಣೆ ನಾ! ಇದೆ ಮೊದಲ್‌. 
ಹೇಳು ಓ ಸೆನ್ಮಾಸಿ, ಮಂತ್ರ ವಿದ್ಯೆಯನರಿತ 
ಮಾಟಿಗಾರನೊ ನೀನು? ,... 


ಬುದ್ಧ 
ದಿಟಿ ಕಂದ. ಪ್ರೇಮ ಮಂತ್ರವ ಜಫಥಿಪ ಒಲುಮೆ ಸಾ- 
ಧಕ ನಾನು! 


ಅಂಗುಲೀಮಾಲ 
ಕವಡು ನುಡಿ ನುಡಿಯದಿರು ಓ ಭಿಕ್ಪು. ದಿಟಿವನೊರೆ. 
ನೀನಾರು? ಏತಕಿಲ್ಲಿಗೆ ಬಂದೆ! ಅರಿತು ನುಡಿ! 
ಮೃತ್ಯುವಿನ ನೆಲೆಮನೆಯ ಹೊಕ್ಳಿರುವೆ ನೀನು ! 


ಬುದ 
೦ 


ನಿನ್ನನೇ ಅರಸುತ್ತ ಬಂದೆನೆನ್ಸೆ ನೆ ಕಂದ? 
ನಿನ್ನ ಬಯಕೆಯು ನನಗೆ, ನನ್ನ ಬಯಕೆಯು ನಿನಗೆ. 


ಅಂಗುಲೀಮಾಲಾ 
ನಿನ್ನ ಬಯಕೆಯು ನನಗೆ! ನಿನ್ನ ಕೈಬೆರಳುಗಳ 
ಬಯಕೆಯ್ಯೆ ! 
ಬುದ 
ಛು 


ಎರಡೂ ಕೈಗಳನ್ನು, ಮುಂದೆ ಚಾಚಿ 
ಳಿ ಬ ) 


ಇದೊ ನನ್ನ ಕೈಬೆರಳ್‌, ಕೊಂಡು ನಲಿಯ್ಕೆ ಕಂದ. 

ಅದನು ನೀಡುವ ಬಯಕೆ ಇಂದೆನ್ನ ಬಗೆಯಂದ ! 

ಕೊಳ್‌ ಕಂದ. ಹಳೆಯ ಅಂಗುಲಿ ಮಾಲೆ ಬೇಸರಾ- 

ಯಿತು ನಿನಗೆ. ಇದೊ ಹೊಸತು ಫೈಬೆರಳ್‌. ಕೊಳ್‌ ಇದನ್‌. 


೨.೨ 


ಅಂಗುಲೀಮಾಲ 
ಅಂಗುಲೀಮಾಲ 
ಸಾಕು ಓ ಸನ್ಯಾಸಿ, ನುಡಿಯ ಮಂಜನು ಇನ್ನು 
ನನ್ನ ಮೇಲೆಸೆಯದಿರು, ಎಸೆದು ಮೂದಲಿಸದಿರು. 
ಬಂದ ಕಾರ್ಯವನುಸಿರು, ಉಸಿರಿ ನಡೆ ಉಸಿರೊಡನೆ. 


ಬುದ್ಧ 
ಇದುವರೆಗೆ ಗೆದ್ದಿರುವ ರಾಜ್ಯವೆಲ್ಲವ ಮೀರಿ- 


ದೊಂದು ರಾಜ್ಯವ ನೀನು ಗೆಲ್ಲಬೇಕಾಗಿಹುದು. 
ಅದನು ತೋರಿಸಲೆಂದೆ ನಾ ಬಂದೆ. 


ಅಂಗುಲೀಮಾಲ 
ರಾಜ್ಯವೇ? ಎಲ್ಲವನು ಮೀರಿರುವ ರಾಜ್ಯವೇ ? 
ನಾ ಕಾಣದಿರುವೊಂದು ರಾಜ್ಯವೇ ? ಉತ್ತರಕೆ 
ದಕ್ಷ್ಮಿಣಕೆ ಪೂರ್ವ ಪಶ್ಚಿಮಗಳಿಗೆ ದಿಗ್ವಿಜಯ 
ಯಾತ್ರೆಯನು ಮುಗಿಸಿ ಬಂದಿಹೆ ನಾನು! ನನ್ನ ಭಯ- 
ವಾಳದಿಹ ನೆಲವುಂಟಿ ಓ ಭಿಕ್ಸು ? 


ಬುದ 
ಲ 
ಇದೆ ಕಂದ. 


ಅಂಗುಲೀಮಾಲ 
ದಾರಿತೋರುವೆಯೇನು? 
ಬುದ 
ಕೌ 
ಅದಕೆಂದೆ ನಾ ಬಂದೆ. 
ಅಂಗುಲೀಮಾಲ 
ನಾ ಬಲ್ಲೆ! ನಾ ಬಲ್ಲೆ! ಅದಕೆ ನಾ ಕೇಕ್ದೆನೈ 
ಮಂತ್ರ ವಿದ್ಯೆಯನರಿತ ಮಾಟಗಾರನೊ ನೀನು! 
ತ್ವರೆಮಾಡು, ಸನ್ಯಾಸಿ, ಎಲ್ಲಿಹುದು ಆ ರಾಜ್ಯ ? 


ಅಂಗುಲೀಮಾಲ ೨೩ 


ಬುದ್ಧ 
ತೋರಿಸುವೆನ್ಶೈ ಗೆಳೆಯ, ಆದರಂಗುಲಿಮಾಲ 
ನಾ ಪೇಳ್ವ ಕಜ್ಜವದು ಸಾಧ್ಯವೇ ನಿನಗೆ! 


ಅಂಗುಲೀಮಾಲ 
ಸಾಧ್ಯವೇ ! ದಂಡುಗಳ ಕೂಡಿಸಲೆ? 
ನನಗೇಕೊ ಸೈನಿಕರು-ಆದರೂ ನಿನ್ನೆದೆಯ 
ಧೈರ್ಯಕ್ಕೆ ಇದೊ ಈಗಲೇ ನಡೆದು, ಅರಸುಗಳ 
ಎದೆಯನ್ನು ಖಡ್ಗದಿಂದೆಚ್ಚರಿಸಿ ಪೃಧ್ವಿಯನೆ 
ಕವಿಯುವನಿತೊಂದು ಜನ ಸೈನಿಕರ, ಆನೆ ಮೇಣ್‌ 
ಕುದುರೆಗಳ ಪಡೆಯನೇ ನಿರ್ಮಿಸುವೆನೊಂದೆ ದಿನ- 
ದಲಿ ನಾನು. ನಡೆ ಬೇಗ್ಯ ಕಳೆಯದಿರು ಕಾಲವನು, 
ಏಕಾಕ್ಟ , ಬಲಿದಾಸೆ ಏಳಿರೇಳಿ ! 


ಬುದ್ಧ 
ಅವಸರಕ ಎಡಯಿಲ್ಲ. ನಿನ್ನದೇ ಆ ರಾಜ್ಯ. 
ಆನೆ ಕುದುರೆಗಳೇಕೆ ? ಕಾಲಾಳು ರಧವೇಕೆ? 
ನಿನ್ನ ನೇ ನೀಡಿದರೆ ಸಾಕು ಅದಕೆ. ನುಡಿ ಕಂದ 
ನುಡಿದಂತೆ ನಡೆವೆಯಾ ? 


ಅಂಗುಲೀಮಾಲ 
ನುಡಿವುದಾರೊಡನೆಂದು ಅರಿವಿರಲಿ ಸನ್ಯಾಸಿ, 
ಅಂಗುಲೀಮಾಲನಲಿ ಕವಲು ನುಡಿಗೆಡೆಯಿಲ್ಲ. 
ಒಂದೆ ಸೂರ್ಯನೊಲು ಒಂದೆ ಚಂದ್ರನೊಲು 
ಒಂದೆ ಮಾತು ಅವಗೆ. ನಿನ್ನಾ ಸೆಯನು ನುಡಿಯೀಗ ! 


ಬುದ್ಧ 
ವೈಭವದ ರಾಜ್ಯವನು ಗೆಲ್ಲಹೋಗುವ ಮುನ್ನ 
ಗೆಲಬೇಕು ನೀನು ನಿನ್ನ ! 


೨೪ 


ಅಂಗುಲೀಮಾಲ 
ಅಂಗುಲೀಮಾಲ 


ಗೆಲಬೇಕು ನನ್ನ ನಾನು! ಅರ್ಥವಿಲ್ಲದ ಮಾತು! 
ವಜ ಸ್ರನಖವನ್ನೆ N ಅವ್ವಳಿಸಿ ವನರಾಜ ಮೃಗರಾಜ 
ಸಬೇಕು ಕರಿಯನ್ನು. ಗೆಲಬೇಕು ತನ್ನ ನ್ನು 
ಎಂಬುದದು ಅರ್ಧ ವಿಲ್ಲದ ಮಾತು ಸನ್ಯಾಸಿ. 
ಅಂಗುಲೀಮಾಲನೀ ಸಮಯಕ್ಕೆ ಮೌಲ್ಯವಿದೆ. 
ಸಮಯವೇ ಸರಸಕ್ಕೆ ? 


ಬುದ್ಧ 
ದಿಟಿ ಕಂದ, ಹರಿಯು ಗೆಲಬೇಕು ಕರಿಯನ್ನು ! 
ಸಾರ್ವಭೌಮತ್ವ ಸಂಸ್ಥಾ ಪನೆಯ ಹಸಿಯೆದೆಯ 
een ಗೆಲಬೇಕು ಕರಿಯನ್ನು 
ಮೃಗರಾಜನೆಂದೆಂಬ ಬೇಗಡೆಯ ಮಕುಟಿವನು 
ತಲೆಗೇರಿಸುವ ಆಸೆಭೂತಕ್ಕೆ ಊಳಿಗದ 
ಭಟಿನಾಗಿ ಹರಿಯು ಗೆಲಬೇಕು ಕರಿಯನ್ನು. 
ಅದರಿಂದಲೇ ಕಂದ " ಮೃಗರಾಜ 'ನಾದರೂ 
ಮೃಗತನವ ಮೀರದಿದೆ ! 


ಅಂಗುಲೀಮಾಲ 
ಸಾಕು ಹೋಲಿಕೆ ಭಿಕ್ಸು - ನಾನಾರಿಗಾಳು ಪೇಳ್‌ ? 
ಎನ್ನೊ ಡನೆ ಬಾ ಕಾಂಬೆ, ಅರಸುಗಳು ಊಳಿಗದ 
ಭಟಿರಂತೆ ಒಂದು ಕೈಯಲಿ ಜೀವ, ಒಂದು ತ್ಫೈ- 
ಯಲಿ ತಂಬುಲದ ಪಾತ್ರೆಯನು ಹಿಡಿದು ಒಡನಡೆವ 
ವೈಭವದ ದೃಶ್ಯವನು. ಒಯಸಿದೆನೊ, ನಡೆಮಡಿಯ 
ಹಾಸುವರು. ಈಗ ಪೇಳ್‌ ಸನ್ಯಾಸಿ, ರಾಜರಿಂ 
ಸೇವೆಯನು ಕೈಕೊಳುವ ನಾನಾರಿಗಾಳ್‌ ? 


ಅಂಗುಲೀಮಾಲ ೨೫ 
ಬುದ 
ಎ 
ರಾಜಸೇವೆಯ ಕೊಂಡು ಹಿರಿಯನಾಗುವೆಯೆಂದು 


ಜೋದಿಸುವ ಮನದಾಶಾಪಿಶಾಚಕ್ಕೆ. 
ಅದು ಕುಣಿಸಿದೊಲು ಕುಣಿವ ಮರುಳೊ ನೀನ್‌! 


ಏಕಾಕ್ಷ 
(ಬುದ್ಧನನ್ನು ಹೊಡೆಯಹೋಗುತ್ತಾ) 


ಏಯ್‌ ತಿರುಕ, ನಮ್ಮೊಡೆಯನನು ಮರುಳೆನುವ 
ನಿನ್ನ ಬೆನ್ನೆ ಲುಬಿಗೇನೊ ಬಂದಿದೆ ಹೊತ್ತು ! 


ಅಂಗುಲೀಮಾಲ 
(ಅವನನ್ನು ತಡೆದು) 
ಏಕಾಕ್ಟ ನಿಲ್‌, ಬಲಿದಾಸ , , , 
(ಕಣ್ಣು ಸನ್ನೆ ಮಾಡುತ್ತಾನೆ.) 
ನಾ ಕರೆವವರೆವಿಗೂ ಗುಹೆಯಲಿರಿ. 
(ಇಬ್ಬರೂ ತಲೆತಗ್ಗಿಸಿ ನಡೆಯುತ್ತಾರೆ. ಅವರು ಮರೆಯಾದನಂತರ ಬುದ್ಧನ ಕಡೆ ತಿರುಗಿ) 
ನನ್ನೆದೆಯ ಕಲಕಿದೆಯೊ ಸನ್ಯಾಸಿ ; ಕವಿಯುತಿದೆ 
ಮಂಕೊಂದು ಮತಿಯನ್ನು, ಹಿರಿರಾಜ್ಯವಿಹುದೆಂದೆ. 
ದಾರಿತೋರುವೆನೆಂದೆ, ನನ್ನ ನಾ ಗೆಲ್ಲಲೇಬೇಕೆಂದೆ. 
ಮನದಾಸೆಗಾಳಿಂದೆ. ಅದು ಕುಣಿಸಿದೊಲು ಕುಣಿವ 
ಮರುಳು ನಾನೆನುತಿರುವೆ. ನನ್ನ ಧೈರ್ಯದ ಭೂಮಿ 
ಕಾಲಡಿಯೆ ಕುಸಿಯುತಿದೆ. ನೀನೆನ್ನ ನೋಡದಿರು, 
ನೋಡದಿರು ಸನ್ಯಾಸಿ, ನೋಡಿ ಎದೆ ಕಲಕದಿರು. 
ನನ್ನ ಕಂಡಂಜದವ ನೀನೊಬ್ಬನೇ ಭಿಕ್ಷು. 
ಕೊಲ್ಲದುಳಿಸುವ ಬಗೆಯನಾಂತೆ ನಾ 
ಕಂಡು ನಿನ್ನೊಬ್ಬನನೆ! 


೨೬ ಅಂಗುಲೀಮಾಲ 


(ಹಾಗೆ ಹೇಳುತ್ತಾ ತಲೆ ತಗ್ಗಿಸುತ್ತಾನೆ. ಬುದ್ಧ ನಿಧಾನವಾಗಿ ಮುಂದುವರಿದು ಆತನನ್ನು 
ಅಪ್ಪಿ ಕೊಳ್ಳುತ್ತಾನೆ.) 


ಅಂಗುಲೀಮಾಲ 

ಆವುದೀ ಶೀತಲ ಸುಖ ಸ್ಪರ್ಶ! 

ಉಕ್ಕುತಿದೆ ಎದೆ ಹರ್ಷ! 
ನಾ ಬಳಲಿ ಬಂದಂದು ಬದೆಗಪ್ಪಿ ನಲಿವಂದು 
ನನ್ನ ತಾಯ್‌, ನನ್ನೆ ದೆಯು ಹೀರಿದಾ ಮುದವನ್ನು 
ಮೀರಿದಾ ಈ ಸೊದೆಯ ಹರ್ಷವನು ಸೊಸುವೀ 
ಮಾತೆಯಾರ್‌ ? ಒಲುಮೆ ಬತ್ತಿದ ಎದೆಯ ಮರಳಿನಲಿ 
ಪ್ರೇಮವನು ಸಿಂಚಿಸುವ ಈ ಪ್ರಣ್ಯತೀರ್ಥನಾರ್‌ ? 


ಬುದ 
[a 


ತಲೆಯೆತ್ತು ಓ ಕಂದ. 


ಆಂಗುಲೀಮಾಲ 


ತಲೆಯೆತ್ಕಲಾರೆನಾ. ಎತ್ಮಲಾರೆನು ತಲೆಯ. 
ನಿನ್ನ ಕರುಣಾಗಂಗೆ ಕಣ್ಣಿನಿಂ ಧುಮುಕುತಿರೆ 
ಮುಡಿಯೊಡ್ಡಿ ತಡೆವ ಬಲವಿನಿತಿಲ್ಲವೈ ತಂದೆ. 
ಪುಡಿಗಯ್ಯದಿರು ಅಯ್ಯೊ ನನ್ನ ನಿತು ಶಕ್ತಿಯನು! 


(ಬುದ್ಧನ ಕಾಲಬಳಿ ಕುಸಿಯುತ್ತಾ ನೈ ಬುದ್ಧದೇವ ಅಂಗುಲೀಮಾಲನನ್ನು ಬಿಟ್ಟು ಸ್ವಲ್ಪ 
ದೂರದಲ್ಲಿ ನಿಲ್ಲುತ್ತಾನೆ) 
ಬುದ 
ಳು 
ಸಾಕು ಈ ದೌರ್ಬಲ್ಯ ! ಏಳು ಅಂಗುಲಿಮಾಲ, 


ನೀನೆಂದು ಕಾಣದಿಹ ರಾಜ್ಯವನು ಸಾಧಿಸಲು 
ಎದ್ದೆ ಳು! 


ಅಂಗುಲೀಮಾಲ ೨೭ 


ಅಂಗುಲೀಮಾಲ 
(ನಿಧಾನವಾಗಿ ಎದ್ದು ಬುದ್ಧನ ಮುಂದೆ ಕೈಜೋಡಿಸಿ) 
ಮರೆಮಾಚದಿರು ಇನ್ನು. ನೀನಾರು ಪೇಳಯ್ಯ. 
ನಾಡಾಡಿ ಸನ್ಯಾಸಿ ನೀನಲ್ಲು. ಕ್ಷಣದಲ್ಲಿ ನನ್ನೆದೆಯ 
ಒಳಪೊಕ್ಳು ಅರಸಾಗಿ ಆಳುತಿಹ ನೀನಾರು? 


ಬುದ್ಧ 
ದಿಟಿಕು ನಾಡಾಡಿ ನಾ! ಇಂದು ಈ ಊರಿನಲಿ 
ನಾಳೆ ಬೇರೊಂದರಲಿ ಭಿಕ್ಸೆ ಬೇಡುತ ಅಲೆವ 
ಬುದ್ಧ ನೆಂಬರು ನನ್ನ, 
ಅಂಗುಲೀಮಾಲ 
ಬುದ್ಧ ದೇವನೆ ನೀನು! 
(ಎರಡು ಕೈಗಳಿಂದಲೂ ಮುಖವನ್ನು ಮುಚ್ಚಿಕೊಂಡು) 
ಕೊಂದೆಯೋ ನೀನೆನ್ನ ಶಾಕ್ಯಮುನಿ, ನೀ ಕೊಂದೆ. 
ರಾಜರಾಜರು ನನ್ನ ಕಾಣಲೆಂತಂಜಿದರೊ, 
ಅಂತೆ ಅಂಜಿದೆ ನಾನು ನಿನ್ನ ನೋಟವನು. 
ಪರ್ವತಾರಣ್ಯಗಳ ಹೃದಯದಲ್ಲಿ ದಟ್ಟೈಸಿ 
ರಾಜ್ಯವಾಳುವ ತಮವು ಸೊರ್ಯಕಿರಣವನೆಂತೊ, 
ನಿವಾರಿಸಿದೆನಂತೆನಾನಿದುವರೆಗೆ ನಿನ್ನನ್ನು. 
ಏಕಿಲ್ಲಿಗೈತಂದೆ ? ಓ ತಂದೆ, ಪೇಳೇಕೆನ್ನ ನೊಂದೆ ? 
ಇದುವರೆಗು ನಿದ್ರಿಸಿದ ನನ್ನ ಹೃದಯಕೆ ನಿನ್ನ 
ಕರುಣೆಕಡೆಗೋಲಿಟ್ಟು ಮಧಿಸುತಿಹೆ ಏಕೆ? 
ನಡೆ ತಂದೆ, ಕೃಪೆಯಿಟ್ಟು ನಡೆ ಈಗ ಇಲ್ಲಿಂದೆ. 


ಬುದ್ಧ 
ನೀನೆ ಪಡೆವೆಯೊ ಕಂದ. ಇದುವರೆಗೆ ಹೊಂದಿದ್ದ 
ಶಾಂತಿ ಭ್ರಾಂತಿಯನಲ್ಲ, ದಿಟದ ಶಾಂತಿಯ ಪಡೆವೆ, 
ಅದುವೆ ನಾನೊರೆದ ವೈಭವದ ಸಾಮ್ರಾಜ್ಯ ಸಿರಿ. 


ವಿಲೆ 


ಅಂಗುಲೀಮಾಲ 
ಅಂಗುಲೀಮಾಲ 

ಪಡೆವೆನೇ ತಂದೆ? ಪಡೆಯಬಹುದೇ ಅದನು? 
ನನ್ನೆ ದೆಯ ತಮದ ಹಿಮ ಪೆರ್ಬಂಡೆಯಾಗಿರಲು 
ಅದನೊಡೆವ ಬಲವಿರುವ ಅಗ್ರಿ ಚಾಣವು ಇಹುದೆ? 
ಏತಕೀ ಬರಿ ಬಯಲ ವಿಭ್ರಾಂತಿ? ನಡೆ ತಂದೆ 
ನನ್ನ ಬಿಡು. ಹಿಂಸಾನಾಗರನ ಪರ್ಯಂಕದಲಿ 
ನಿದ್ರಿಸಿಹ ನನ್ನ ಮನವನು ನೀನು ಕದಡದಿರು. 


ಬುದ 
ಛಿ 


(ಅಂಗುಲೀಮಾಲನನ್ನು ಸಮೀಪಿಸಿ ಅವನ ಎದೆಯನ್ನು ಮೃದುವಾಗಿ ನೇವರಿಸುತ್ತಾ) 


ಶಾಂತನಾಗೆಲೆ ಕಂದ. ಬೀಸುಗಾಳಿಗೆ ಇನಿತೆ 
ಸರಿಯುತಿಹ ಮರದೆಲೆಯ ಜವನಿಕೆಯ 

ಹಿಂದದೋ ಸಿಂಚಿಸುತೆ ಜೊನ್ನ ವನು ಮೂಡಿಬರು- 
ತಿದೆ ನೋಡು ಶಾಂತಿಮಯದಾನಂದ ಶಶಿಬಿಂಬ. 
ತುಸು ಮುಂಚೆ, ಸಂಜೆಗತ್ತಲೆ ಕವಿವ ಹೊತ್ತಿನಲಿ 
ತಮವು ಜಗವೆಲ್ಲವನು ತುತ್ತುಗೊಂಡುದೊ ಎಂಬ 
ಭ್ರಾಂತಿ ಮೂಡಿದುದಲ್ಲೆ ? ಇದೊ ಈಗ ಈ ಜಗದ 
ನೀರವ ಧ್ಯಾನದಲಿ ವಿಶ್ವಮನದಂಚಲದಿ 
ಉದಯಿಸುತ್ತಿದೆ ಕಂದ, ಘನವಿಸಿನ ನೈರಾಶ್ಯ- 
ದಂಧತೆಯ ಸೀಳುತಲಿ ಶಾಂತಿ ಶಶಿ. ಅಂತೆಯೇ 
ನಿರ್ವಾಣ ಶಾಂತಿ ಚಂದೊ ತ್ರೀದಯವು. ಮೂಡಲದು 
ಎದೆಶುಂಬ ಬೆಳಕು ; ಬೆಳಕೋ ಬೆಳಕು. ಮಿಂಚಿನುಳಿ 
ಘಟ್ಟಿಸಲು ಹೃದಯ ಗ್ರಂಧಿಗಳೆಲ್ಲ ಗಳಿಗೆಯಲಿ 
ಪುಡಿಯಾಗಿ ಸ್ವಚ್ಛಂದ ಛಂದದಲಿ ನರ್ತಿ ಪುದು 
ನಿನ್ನಿ ರವು. ಸ್ವಾತಂತ್ರ್ಯವೇ ಅದರ ಜೆಳಕಿನೊಡಲು. 
ಪಡೆ ಕಂದ. ಪಡೆದು ನಲಿ ಶಾಂತಿಯನು | 


ಅಂಗುಲೀಮಾಲ ೨೯ 


ಅಂಗುಲೀಮಾಲ 
ಪಥವಾವುದೈೆ ತಂದೆ. ಎಂತು ಪಡೆಯುವೆನದನು? 


ಬುದ್ಧ 
ಏಳು, ನಡೆ. 
(ಅಂಗುಲೀಮಾಲನ ಕೈಹಿಡಿದು) 
ಇದೊ ನಿನ್ನ ಕೈಹಿಡಿದು 

ಮುಂದೆ ನಡೆಯುವೆ ನಾನು. ಹಿಂದೆ ನೀನೈತರುವೆ. 
ನಡೆ ಕಂದ, ದಾರಿ ಕಾಂಬುದು ನಿನಗೆ. ನಿನ್ನದೇ 
ಮನೆಯಹುದು, ಆ ಶಾಂತಿಯರಮನೆಯು. 
ಸಂತಸದಿ ಮನೆಯೊಡೆಯ ತನ್ನಮನೆ ಹೊಗುವಂತೆ 
ನೀ ನಡೆವೆ ಎದೆಯ ಶಾಂತಿಯ ಗೃಹಕೆ. 


ಅಂಗುಲೀಮಾಲ 
ಈಗಲೇ ...? ಇಂತೆಯೇ ...? 
ಬುದ 
0. 

ಈಗಲೇ, ಇಂತೆಯೇ, ಒಂದೆ ಪರಿವರ್ತನೆಯು. 
ಕಿತ್ತೆ ಸೆಯೊ ಅಂಗುಲೀ ಮಾಲೆಯನ್ನು, 
ಆ ಕರ್ಮ ಪಾಶವನು. ಮೇಣಂತೆ ಮಕುಟಿವನು, ಮೃತ್ಯುವಿನ 
ತೊತ್ತುತನದಪಮಾನ ಚಿಹ್ನೆ ಯನು! 

(ಬುದ್ಧ ನ ಕಡೆಯೇ ದಿಟಿ ಸುತ್ತಾ ಅಂಗುಲೀ ಮಾಲ ತನಗರಿವಿಲ್ಲದೆಯೇ ಮಾಲೆ ಮಕುಟಗಳನ್ನು 
ಕಳಚುತ್ತಾನೆ. ಅವನ ಮುಖ, ಹಾಗೆ ಮಾಡುವಾಗೆ ಅತೀವವಾದ ಯಾತನೆಯನ್ನು ಆ ಬಳಿಕ 
ಸಮಾಧಾನದ ಭಾವವನ್ನು ತಳೆಯುತ್ತದೆ). 

ಅಂಗುಲೀಮಾಲ 
ಹಗುರಾಯಿತು ಎದೆ 
ತುಂಬುತ್ತಿದೆ ಸೊದೆ 
ನನ್ನೀ ಜೀವನ ಕಣ ಕಣವನ್ನು 


ಕಿಂ ಅಂಗುಲೀಮಾಲ 
ಹರಿಯುತ್ತಿದೆ ಮುದ 
ಮೈದೋರಿದೆ ಹದ 
ಪಾವನಗೈದಿದೆ ಚಣ ಚಣವನ್ನು 


ಬೆಳುದಿಂಗಳ ಹೊಳೆ 
ಕಾನನದೆಳೆಯೆಳೆ 
ಮೀಯಿಸಿ ತೊಳೆತೊಳೆದಾರೀತಿ 
ಬಾಳನು ತುಂಬಿತೊ 
ಪಾವನ ಗೈದಿತೊ 
ನಿನ್ನೀ ದೇವಮನೋಹರ ಪ್ರೀತಿ! 


ಬುದ 
A) 


ಇನ್ನು ನಡೆ. ಸಾವತ್ತಿಯನು ಸಾರಿ 
ಹೇಳುವೆನು ಉಳಿದುದನು. 


ಅಂಗುಲೀಮಾಲ 
ಇರು ತಂದೆ. ಗುಹೆಗೈದಿ, ಪೇಳ್ತುದೆಲ್ಲವ ಪೇಳ್ಗು 
ಅವರ ಬದುಕಿಗೆ ದಾರಿಯನು ಗೈದು ಐತರುವೆ. 


ಬುದ್ಧ 
ಅವರರಿವರೆಲ್ಲವನು ಪಿಂಬಳಿಕೆ, ನಡೆಕಂದ, 
ಹಿಂತಿರುಗಿ ನೋಡದೆಯೆ ಮುಂದುವರಿ. ನಿಂತ ನಿಲು- 
ವಿನಲಿ ತೊರೆದೈದುವುದೆ ಸನ್ಯಾಸ! 
(ಬುದ್ಧ ಮುಂದೆ ಸರಿಯುತಾ ನೆ. ಅಂಗುಲೀಮಾಲ ಮಂತ.ಮಗಗೆ ನಂತೆ ಹಿಂಬಾಲಿಸುತಾ ನೆ). 
ಛ ತಿ WB) ಛ ತಿ 


ತರ] 


ದೃಶ್ಯ ೪ 


(ಸಾವತ್ತಿಯ ಉಪವನ. ಬುದ ನ ಶಿಷ್ಯಸಮೂಹ ಚಿಂತಾಮಗ್ಗವಾಗಿ ಕುಳಿತಿದೆ. ಆನಂದ 
ಮತ್ತೆ ಒಬ್ಬಿಬ್ಬರು ಸಮಾಧಾನದ ಮುಖಮುದೈೆಯನ್ನು ತಾಳಿದ್ದಾರೆ.) 


ಒಬ್ಬ ಶಿಪ್ಯ 
ಬ 
ಹಗಲುರುಳಿ ಇರುಳಾಯ್ದು 
ಇರುಳು ನಟ್ಟಿರುಳಾಯ್ತು 


ಮತ್ತೊಬ್ಬ ಶಿಪ್ಯ 
ನಟ್ಟಿರುಳು ಉಷೆಯಾಯ್ಕು 
ಉಷೆಯಳಿದು ಬೆಳಗಾಯ್ತು 


ಉಲ್ಲರೂ 
ಮೂಡನಿನ್ನೂ ಶಾಕ್ಯ ದಿನಮಣಿ ! 


ಮತ್ತೊಬ್ಬ ಶಿಪ್ಯ 
ಹಗಲು ಕಳವಳವಾಯ್ದು 
ಇರುಳು ಬೇಗುದಿಯಾಯ್ತು 


ಒಬ ಶಿಪ 
ಬ ಲ 
ನಟ್ಟಿರುಳು ತಪವಾಯ್ತು 
ಉನೆಯು ಆತಪವಾಯ್ದು 


ಏಲರೂ 
ಉ 


ಬಾರನಿನ್ನೂ ನಮ್ಮ ಹೃನ್ಮಣಿ. 


ತ್ಠಿ೨ 


ಅಂಗುಲೀಮಾಲ 
ಮತ್ತೊಬ್ಬ ಶಿಪ್ಯ 
ಬ 
ಬಾಳಿನ ಬನದಲಿ 
ಶೂನ್ಯದ ಗಾಳಿಯು 
ಚೀರುತ ಕುಣಿಯುತಿದೆ. 
ಮತ್ತೊಬ ಶಿಪ 
ಬ ಲ 
ಭೀತಿಯ ಬೆಂಕಿಯು 
ನಾಲಗೆ ಚಾಚುತೆ 
ನುಂಗುತ ನೊಣೆಯುತಿದೆ. 
ಇನ್ನೊಬ್ಬ ಶಿಷ್ಯ 
ಬರುವನೋ ಅವನು 


ಬಾರನೋ ಅವನು 
ಬದುಕಬೇಕು ಏಳೆ? 


ಎಲ್ಲರೂ 


ನಮ್ಮೀ ನಾಳೆಗೆ 
ಅವನಾ ಬಾಳಿನ 
ಬರಿ ನೆನಪೇ ಸಾಕೆ ? 


ಡೆ ಇಲ್ಲು 
ಮತ್ತೂಬ್ಬ ಶಿಷ್ಯ 
ಉರಿಸು ಉರಿಸು ಉರಿ 


ಆ ನಿರ್ವಾಣದ ಪರಿ 
ಬಾಳಿದು ಬೇಳಾಗಲಿ ಅದಕೆ. 


ಇನ್ನೊಬ್ಬ ಶಿಷ್ಠ s 
ಅವನಿಲ್ಲದ ಬಾಳ್‌ 


ಎ೦ತಿರುವುದೊ ಪೇಳ್‌ 
ಆಳಾಗಲಿ ಸಾವಿನ ಮುದಳೆ. 


ಅಂಗುಲೀಮಾಲ ಪಿಸಿ 
ಅನಂದ 
ಏತಕೀ ಮೋಘದೀ ದುಮ್ಮಾನ? 
ಶ್ರೀ ಗುರುವಿನ ಎದೆಯರಿವಿನ ದಾನೆ 
ಇದುವೇ ನಾವೆಸಗುವ ಸಮ್ಮಾ ನ? 


ಉಲ್ಲರೂ 
ಬರುವನೋ ಅವನು 
ಬಾರನೋ ಅವನು 
ಬದುಕಬೇಕು ಏಕೆ? 


ಹಿನ್ನೆಲೆಗೆ ಇಬ್ಬರು 
ಮೂಡನಿನ್ನೂ ಶಾಕ್ಯದಿನಮಣಿ 
ಬಾರನಿನ್ನೂ ನಮ್ಮ ಹೃನ್ಮಣಿ! 


ಆನಂದ 


ರವಿಯು ಮುಳುಗಿ ಹೊಸತಾಗಿ ಇಂದು ತಾ 
ಮೂಡಿ ಬಂದ ತೆರದಿ... 

ಜಗವು ತಾನಿಂದು ಹೊಸತು ಬೆಳಕಿನಲಿ 
ಮಿಂದು ಬಂದ ತೆರದಿ 
ಬಂದೆ ಬರುವನವನು- ತಾ 
ನೈತಂದೆ ತರುವನವನು! 


ಇವಿ 
ಒಬ್ಬ ಶಿಪ ಕ 
ಬರುವನೆಂದೆಯಾ ? 


ಮತ್ತೊಬ ಶಿಪ 
ಬ ಲೆ 
ಬಂದನೆಂದೆಯಾ ? 


ಗ) 


೩೪ ಅಂಗುಲೀ ಮಾಲ 
ಮತ್ತೊಬ ಶಿಪ 
ಬ ಲೆ 


ತಂದನೆಂದೆಯಾ ? 


ಆನಂದ 
ನನ್ನೆದೆ ವಾಣಿಯು ನುಡಿಯಿಸುತಿರೆ 
ನಾ ಬಹನೆಂದೆ 
ತಹನೆಂದೇ ... 


[ಅಸ್ಟರಲ್ಲಿ ಒಬ್ಬ ಶಿಷ್ಯ ದೂರಕ್ಕೆ ಬೆರಳು ತೋರಿಸುತ್ತಾ 


ಶಿಷ್ಯ 
ಯಾರದೈತರುತಿಕರು 
ಅಲ್ಲಿ ಆ ದೂರದಲಿ ? 


ಒಬ ಶಿಪ 
ಬ ಲೆ 


ಬುದ್ದದೇವನೆ ಏನು ? 


ಮತ್ತೊಬ್ಬ ಶಿಷ್ಯ 
ಸಿದ್ಧ ದೇವನೆ ಏನು? 


ಎಲರೂ 
೧೧ 


ಬಂದನೇ ಶಾಕ್ಕಮುನಿ ? ನಮ್ಮೆ ದೆಗೆ ಸೊದೆಯನ್ನು 
ತಂದನೇ ಶಾಕ್ಯಮುನಿ? 


ಮತ್ತೊಬ್ಬ ಶಿಷ್ಯ 
ಅವನದೇ ಗಾಂಭೀರ್ಯ, ಅವನದೇ ರಾಜನಡೆ ! 


ಇರು, ನಿಲ್ಲು. ಅವನ ಹಿಂಗಡೆಗಾರೊ ಅವನನೇ 
ಅನುಸರಿಸಿ ಐತರುವವೋಲಿಹುದು. 


ಅಂಗುಲೀಮಾಲ ತಿ೫ 
ಮತ್ತೊಬ್ಬ ಶಿಪ್ಯ 
ಕತ್ತಲೆಯ ಮೊತ್ತವನು ದಾಸನನ್ನಾಗಿಸುತೆ 
ರವಿದೇವ ನಡೆಯುವೊಲು ಕಾಣುತಿದೆ! 


(ಅಷ್ಟರಲ್ಲಿ ಬುದ್ಧದೇವ, ಅವನ ಹಿಂಡೆ ತಲೆತಗ್ಗಿ ಸಿದ ಅಂಗುಲೀಮಾಲ ನಡೆದುಬರುತ್ತಾರೆ) 


ಒಬ್ಬ ಶಿಪ್ಯ 
ಕಾಂಬ ಹಂಬಲದ ತುಂಬು ಹೊನಲಿದೋ 
ನಿನ್ನ ಕಾಣೆ ವಾರಿಧಿಯನು, 
ಸೇರಿ ಬದುಕಾಯ್ತು ಪೂರ್ಣ ಪಾವನವು 
ತನ್ನ ಜೀವನದ ನಿಧಿಯನು! 


ಉಲ್ಲರೂ 


ಸುಸ್ವಾಗತ ಸುಸ್ವಾಗತ 

ಸ್ವಾಗತ ಶ್ರೀ ಬುದ್ಧ ನಿಗೆ! 
ಉದ್ಧಾ ರದ ಮಹಮಂತ್ರದ 

ಕರುಣಾಸೂತ್ರ ನಿಬದ್ಧ ನಿಗೆ! 
ಅವನತ ಮುಖಿ ಬೋಧಿಯ ಸಖಿ 

ನೀಡಿದ ನಿರ್ವಾಣ ಫಲಕ್ಕೆ ! 
ಯುಗಯುಗಗಳು ಬುವಿಬಾಳನು 

ಸಂಸೇಚಿಪ ಪುಣ್ಯ ಜಲಕ್ಕೆ ! 
ಸುಸ್ವಾಗತ ಸುಸ್ವಾಗತ 

ಸ್ವಾಗತ ಶ್ರೀ ಬುದ್ಧ ನಿಗೆ 
ಎದೆ ಬೆಳಗುವ ಮನ ತೊಳಗುವ 


ದರ್ಶನ ಸಂಶುದ್ಧನಿಗೆ 


(ಬುದ್ಧದೇವ ರಂಗಮಧ್ಯಕ್ಕೆ ಬರುತ್ತಾ ನೆ. ವಿಲ್ಲರೂ ನಮಸ್ಕರಿಸುತ್ತಾರೆ) 1 


ಷಿ 


ಅಂಗುಲೀಮಾಲ 
ಬುದ್ಧ 

ಬಾ ಕಂದ ಬಾ ತಮ್ಮ ಬಾ ಗೆಳೆಯ, ಹತ್ತಿರಕೆ. 
ಆನಂದ ಇಗೊ ನಿಮ್ಮ ಸಂಘಕ್ಕೆ ಮತ್ತೊಂದು 
ಕಾಣಿಕೆಯ ನೀಡುತಿಹೆ. ಸ್ವೀಕರಿಸಿ. ಬಹು ದೂರ 
ಬಹಳ ದಿನ ನಡೆದಿದ್ದ ಕಿರಿತಮ್ಮ ಇದೊ ಇಂದು 
ಮತ್ತೆ ಮನೆಗೈದಿಹನು. ಅಪ್ಪಿ ಕೊಳಿ. 
ನಡೆ ಕಂದ, ನಿನಗಿನ್ನು ಇವರೆಲ್ಲ ಅಣ್ಣದಿರು. 


ಆನಂದ 
(ಸವೀ ಪಿಸಿ ಅವನನ್ನು ಆಲಂಗಿಸಿಕೊಂಡು) 


ನಿನ್ನ ಪರಿಷಯವನೊರೆ, ನಲುದಮ್ಮ . 


ಅಂಗುಲೀಮಾಲ 
ಅಂದು ಅಂಗುಲೀಮಾಲ, ಇಂದು ಬುದ್ಧ ತರುಣಾಮಾಲ. 


ಏಲರೂ 
Ww 
(ಬೆಚ್ಚಿ ಬೀ ಳುತ್ತಾ) 


ಇವನೆ ಅಂಗುಲಿಮಾಲ? ಇವನೆ ಅಂಗುಲಿಮಾಲ ? 


ಬುದ 
೪ 


ಹಿಂದಷ್ಟೆ. ಇಂದಲ್ಲ. ಮುಂದಿನ್ನು ಪುಣ್ಯಾಕ್ಟ. 


ಒಬ್ಬ ಶಿಪ್ಯ 
ಬೆಚ್ಚು ತಿದೆ ನಮ್ಮೆ ದೆಯು, ಓ ಗುರುವೆ ಮನ್ನಿ ಸೈ. 
ನರರುಧಿರದೋಕುಳಿಯ ಕೇಳೀ ನಿಮಗ್ಗ ನಿಗೆ 
ರುಚಿಸುವುದೆ ಸಂನ್ಯಾಸ? ಹರಿಣದೆದೆ ರಕುತ ಪಾ- 
ನಾಸಕ್ತ ವ್ಯ್ಯಾಘಕ್ಕೆ ಸವಿಯಹುದೆ ಹಾಲು ಹಣ್‌ ? 


ಅಂಗುಲೀಮಾಲ ೩೭ 
ಬುದ್ಧ 

ಆಶೆ ಭೂತದ ವಿಕಟ ನೃತ್ಯಕ್ಕೆ ವಎಡೆಗೊಡಲು 
ಹರಿಣ, ನರ, ವ್ಯಾಘೃಕ್ಕೆ ಭೇದವಿನಿತೊಂದಿಲ್ಲ. 
ಆಶಾವಿಮುಕ್ತನಿಗೆ ಧರ್ಮಪಧ ಬದ್ಧ ನಿಗೆ 
ಮರುವುಟು ದೊರೆಶಂತೆ. ನಿರ್ವಾಣ ರಸಧಿಯಲಿ 
ಮಿಂದು ಬಂದಾ ಬಳಿಕ, ಜೊನ್ನ ದಲಿ ಮಿಂದ ತರು- 
ಗಳ ತೆರದಿ ಎಲ್ಲರೂ ಸೊಬಗನ್ನೆ ಸೂಸುವರು ! 
ಆನಂದ, ಕಾವಿಯುಡುಗೊರೆಯನ್ನು ನೀಡವಗೆ! 

(ಆನಂದ ನಿಷ್ಕ ವಿರಿಸುತ್ತಾನೆ) 


ಬಾ ಕಂದ. ಬಾ ಬಳಿಗೆ ಪುಣ್ಯ್ಯಾಕ್ಟ ಫಿ 


ಅಂಗುಲೀಮಾಲ 
ತಂದೆ ಜೂ ತರದ ಬಾ 
ಬುದ 
ಎ 
ಕೇಳು ಕಂದ, ಕೇಳು 


ನಿನ್ನ ಮನವನು ಕೊರೆವ ಸಂಶಯದ ಕೀಟವನು 
ಈಗಲೇ ಹೊರಹಾಕು. 


ಅಂಗುಲೀಮಾಲ 
(ಬುದ್ಧನ ಪಾದಗಳನ್ನು ಮುಟ್ಟಿ) 
ಒಲುಮೆಯ ಬಾನೇ ಕರುಣೆಯ ಕಡಲೇ 

ಕಲ್ಪತರುವು ನೀನು, 

ನಿನ್ನೀ ಕರುಣೆಗೆ ನಿನ್ನೀ ಒಲುಮೆಗೆ 
ಎಂತರ್ಹನೊ ನಾನು? 

ಜೀವದ ಹಂಗನು ತೊರೆದೈ ತಂದೆಯೆ 
ಎದೆಗೆ ಸೊದೆಯ ಹರಿಸಿ, 


ಪ್ಲಿಲೆ ಅಂಗುಲೀ ಮಾಲ 
ಪಾಪಿಯನೊಪ್ಪಿದೆ ಹೃದಯಕೆ ಅಪ್ಪಿದ 
ಪೀಯೂಷವನೇ ಸುರಿಸಿ 
ಇಂತಹ ಮಂಗಳ ಸನ್ನಿ ಧಿಯಲಿ ನಾ- 
ನೆಂತಿರುವೆನೊ ತಂದೆ ? 
ನಿನ್ನೀ ಕರುಣೆಗೆ, ನಿನ್ನೀ ಒಲುಮೆಗೆ 
ಎಂತರ್ಹನೊ ನಾನು! 


ಬುದ್ಧ 
ಏಳ್‌ ಕಂದ. ನುಡಿಯದಿರು ನೀನಿಂತು, ಮೇಲಕೇಳ್‌. 
ಮಂಗಳಾಮಂಗಳಗಳೆರಡು ಕೇಳ್‌ ಒಂದೆ ಸಮ 
ನಿರ್ವಾಣದಗ್ನಿ ಯಲಿ! 


(ಅಷ್ಟರಲ್ಲಿ ಆನಂದ ಕಾವಿಯ ಅರಿನೆಯನ್ನು ತರುತ್ತಾನೆ. ಬುದ್ಧ ಅದನ್ನು ಪಡೆದು 
ಅಂಗುಲೀಮಾಲನಿಗೆ ಕೊಡುತ್ತಾ) 


ಇದೊ ಕಂದ ಇದನು ಕೊಳ್‌, 
ಅಗ್ನಿಯುಡೆ. ಒಳಗು ಹೊರಗೆಲ್ಲವನು ದಹಿಸುತ್ತೆ 
ಪರಿಶುದ್ದಿ ಗೈಯುವುದು. ಅಂತರಂಗದ ಸಮತೆ 
ನೆರವ ನೀಡಲು ಇದಕೆ ಮೋಹಕಿದು ಮಹದಸ್ತ್ರ. 
ಕೊಳ್‌ ಕಂದ ಧರಿಸಿದನು. 


(ಅಂಗುಲೀ ಮಾಲ ವಿನಮ್ರನಾಗಿ ಅದನ್ನು ಸ್ವೀಕರಿಸುತ್ತಾನೆ. ಅದನ್ನು ಕಣ್ಣು ಗಳಿಗೆ ಒತ್ತಿ 
ಕೂಂಡು ಮತ್ತೆ ಬುದ್ಧನ ಪಾದಗಳಿಗೆ ನಮಸ್ಕರಿಸುತ್ತಾ ನೆ) 


ಅಂಗುಲೀಮಾಲ 
ಪೇಳ್‌ ತಂದೆ, ಹಿಮಗಿರಿಯ ಮೀರಿರುವ ಪಾಪ ಭಾ- 
ರವನದನು ಕಳೆಯುವೊಡೆ ಪಧವಿಹುದೆ? ಉದ್ದರಿಸು 
ಎನ್ನನುದ್ಧ ರಿಸು ಓ ಗುರುದೇವ, ಪಾಪ ಕೂಪದಸಹ್ಯ 
ದುರ್ವಾರದಾಳದಿಂ ಮೇಲೆತ್ತು. ಪೇಳ್‌ ತಂದೆ 
ಇಹುದೆ ಪಥ? 


ಅಂಗುಲೀಮಾಲ ೩೯ 


ಬುದ್ಧ 
ಇದೆ ಕಂದ. ಸಹನೆ ಸಾಧನೆ ಬೇಕು ಅದನರಿಯೆ. 
ಕರ್ಮದಪರಂಪಾರವಾರಿಧಿಯ ವೀಜಿಗಳು 
ತೆರೆಯೆದ್ದು ತೆರೆಯಿಳಿಯೆ, ತಚ್ಛಂದಕನುವಾಗಿ 
ಲಾಸ್ಯ ತಾಂಡವವಾಡಿ ಬಳಲುವುವು ಜೀವಿಗಳು. 
ತೋರ್ಕೆ ಗಪರಂಪಾರವಾದುದೀವಾರಿಧಿಯ 
ಪಾರವನು ಪಡೆಯುವಾ ಹವಣರಿಯೆ ಅದುವೆ ತಾನ್‌ 
ನಿರ್ವಾಣದಂಬುಧಿಯ ರೂಪವನು ಪಡೆಯುವುದು. 
ಅಂದೆ ಬಿಡುಗಡೆ ನರಗೆ. ಆಸೆ ದುಃಖದ ಮೂಲ. 
ಧ್ಯಾನ ಖಡ್ಗದಿನದರ ಮೂಲವನು ತರಿದೊಗೆಯೆ 
ನಲುಮೆ ಕಾರಂಜಿಯಾಗುವುದು ಎದೆ. ಉಳಿದುದನು 
ನೀನರಿವೆ ಈ ಪಧದಿ ಬಹುದೂರ ನಡೆದಂದು. 


ಆನಂದ 
ಕರ್ಮವನು ಕುರಿತೊಂದು ಸಂದೆಗವು ಮೂಡುತಿದೆ. 
ಕೃನೆಯಿಟ್ಟು ಕಳೆಯದನು ತಂದೆ. 


ಬುದ್ಧ 
ಹೇಳ್‌ ಕಂದ. ಅರಿತಿಹನೆ ಪೇಳುವೆನು, 


ಆನಂದ 
ಹೈಮಾಚಲೋಪಮಂ ಬೆಳೆದು ನಿಂದಿಕೆ ಕರ್ಮ 
ಒಂದೆ ಜನ್ಮದಲದನು ಸವೆಸಲಹುದೇ ಗುರುವೆ? 


ಬುದ್ಧ 
ಆನಂದ. ಹಿಡಿಯುಪ್ಪು ಬಟ್ಟಿ ಲಿನ ನೀರನ್ನು 
ಉಪ್ಪ್ಪಉಪ್ಪಾಗಿಸುತೆ ನಾಲಗೆಯ ಮುಟ್ಟಿಬಾ- 
ರದ ತೆರದಿ ಗೈವ ಶಕ್ತಿಯನು ಪಡೆದಿಹುದು : ಸರಿ, 
ಆದರದ, ನೀ ಗಂಗೆಗೆಸೆದರೋ ಕರಗಿಸುತ 


ಅಂಗುಲೀಮಾಲ 


ಹರಿಯುವಳು. ಅಂತೆಯೇ ನಿರ್ವಾಣದಾನಂತ 
ಸುಪ್ಪಸಾಗರಕಿಹುದು ಎನಿತೊ ಹೈಮಾಚಲವ 
ಗರ್ಭದಲಿ ಹುದುಗಿಸುತೆ ಎದೆಯ ಬಡಬಾಗ್ನಿ ಯಿಂ 
ಹೆಸರಳಿಸಿ ಸಂಗಮಂಗೈಯುವಾ ಶಕ್ತಿ! 


ಅಂಗುಲೀಮಾಲ 


ಅರಿವು ದೊರಕಿತು ತಂದೆ. ನನ್ನ ಸಂಶಯಕೆಂದೆ 
ಉತ್ತರವ ನೀನಿತ್ರೆ. ಪೇಳ್‌ ಗುರುವೆ, ಇನ್ನೆ ನಗೆ 
ಕಜ್ಜವೇಂ ? ನಿನ್ನಾ ಣತಿಯ ಪಧದಿ ನಡೆವುದೇ 
ಇನ್ನೆ ನಗೆ ಪರಮ ನಿಕ್ಕಿ )€ಯಸೆಂ. 


ಬುದ್ಧ 

(ತುಸುಹೊತ್ತು ಮೌನದಿಂದ ಧ್ಯಾನಿಸಿ) 
ಕರ್ಮಫಲದನುಭವವು ಪೂರ್ಣವಾಗುವ ಮುನ್ನ 
ವಿಜಶಾಂತಿ ದೊರೆಯದೈ. ಅದರಿಂದೆ ಕೆಲಕಾಲ 
ಹಳ್ಳಿ ಹಳ್ಳಿಯ ಸುತ್ತಿ ನಗರಗಳ ಸಂಚರಿಸಿ 
ಹಿ೦ದಿರುಗು. ಒಳಿತು ಕೆಡಕುಗಳಲ್ಲ 
ಒಂದೆಸಮ ಎಂಬುದನು ಮರೆಯದಿರು. 
ನಿಂದೆ ನುತಿಗಳು ಒಂದೆ. ಬೈಗಳಿನ ಸುರಿಮಳೆಯೊ, 
ಅಮೃತಾನ್ನ ದಾನವೋ, ಪುಷ್ಪಪಧ ಗಮನವೋ 
ಈಟಿಗಳ ತಿವಿತವೋ ಒಂದೆ ಸಮ ಎಂಬುದನು 
ಮರೆಯದಿರು. ಸಮತೆ ಹೃದಯದ ಶಕ್ತಿ. ಮೇಣದೇ 
ಮುಕ್ತಿಪಧದೂರೆಗೋಲ್‌. ನಡೆ ಕಂದ ಶುಭಮಹ್ಕೆ ! 


ಅಂಗುಲೀಮಾಲ 
(ಉಕ್ಕಿ ಬರುವ ಕಣ್ಣೀರನ್ನು ತಡೆಯಲು ಪ್ರಯತ್ನಿ ಸುತ್ತಾ) 


ತಂದೆ, ತಂದೆ . . . ಉಳಿದು ನಿನ್ನನು ನಾನು 
ನಡೆಯಲಾರೆ ... ನೀನೆನ್ನ ಸರ್ವಸ್ವ. 


ಅಂಗುಲೀಮಾಲ ೪೧ 
ಬುದ 
ಛಲ 
ಅಭಿಮಾನಕಿಂತ ಹಿರಿ ಶತ್ರು ಬೇರಿಲ್ಲವೈ ಕಂದ. 
ಮುಕ್ತಿಪಧಗಮನದಲಿ ಹಿರಿಯ ಆತಂಕವದೆ. 
ಯಾರ ನೆರವನೂ ಬಯಸದೆಯೆ ನಡೆ ಕಂದ. 
ಸಮೀರ ಸುಳಿವಂತೆ, ನಿನ್ನ ನೀ ನೆಮ್ಮಿನಡೆ. ಶುಭಮಕ್ಕೆ ! 
ಅಂಗುಲೀಮಾಲ 
ಮತ್ತೆ ನಿನ್ನನು, ಅಂತೆ ಈ ಎಲ್ಲ ಅನಿಮಿತ್ತ 
ಬಂಧುಗಳ ಕಾಂಬೆನೇ ತಂದೆ? 
ಬುದ 
ಎ 
ಕಾಂಬೆಯೆಂದೇ ತೋರುವುದು ಕಂದ. 


ಅಂಗುಲೀಮಾಲ 

ಇಂದಿನಿಂದೇಳು ದಿನಗಳು ನಾನು ಚರಿಸುವೆನು. 
ಭಿಕ್ಚ ಬೇಳ್ಪುದ ತಲಿವೆ. ಬಳಿಕ ಐತರುವೆ ನಾ. 
ನೀನಿಲ್ಲೆ ಇರಬೇಕು ಕಲ್ಪತರುವೆ. 

ಬುದ 

ಧಿ 
ಕರ್ಮಗತಿ ಅಂತಿರಲು ನಿನ್ನಿ ಚ್ಛೈ ಸಲ್ಲುವುದು. 
ಪ್ರೇಮ ಭಿಕ್ಷೆ ಯು ನಿನ್ನ ಹೃದಯಕ್ಕೆ ಸಲ್ಲುವುದು. 

(ಅಂಗುಲೀ ಮಾಲನೆದು ಬುದ ಪದಕೆ ಪಣಾಮ ಸಲಿಸಿ ಹೊರಡುತಾ ನೆ. ನಿಧಾನವಾಗಿ 
0 ww ಕೌ ಬ mm ೨ 
ಕಣ್ಮರೆಯಾಗುತ್ತಾ,ನೆ.) 

ಆನಂದ 
ಎ೦ಧ ಸೋಜಿಗವ ನಡೆಸಿದೆ ತಂದೆ. ಬೆಟ್ಟಿದೆದೆ- 
ಯಿಂ ಪೊಣ್ಮಿ ಏಲಯನರ್ತನಗ್ಬೆವ ಲೋಹರಸ- 
ಪೂರಕ್ಕೆ ತಂಪುಕಂಪುಗಳಿತ್ತು ನಲಿನಲಿದು 
ಬುಗ್ಗೆ ಚಿಮ್ಮುವ ಚೆಲುವು ಕಾರಂಜಿಯಾಗಿಸಿದೆ. 


ಅಂಗುಲೀ ಮಾಲ 
ಬುದ್ಧ 

ಮಾಣ್‌ಕಂದ. ಅವನೆ ಸೋಜಿಗಕಾರ. ನಿಷ್ಟ ತ್ರ- 
ವೆಂದು ಜಗ ಬಗೆದ ಆ ಪ್ರೇಮಕ್ಕೆ ತನ್ನೆ ದೆಯ 
ತ್ಯ್ಯಾಗದಿ೦ ಸತ್ತ್ವ ನೀಡಿದ ಜಸಕೆ ಪಾತ್ರನವ. 
ಅಚ್ಚರಿಯು ಜಗದಂದ ಆನಂದ. ಮರುನೆಲದ 
ಮಧ್ಯದಲಿ ತಿಳಿನೀರ ಬುಗ್ಗೆಯಿದೆ. ಒಡಲೆಲ್ಲ 
ಜಲವಾದ ವಾರಿಧಿಯ ಕಣ ಕಣವು ಉಪ್ರೋ ಉಪ್ಪು! 
ಸಾಕು ಕಂದ. ನೀವೆಲ್ಲ ಧ್ಯಾನದಲಿ ತೊಡಗುವುದ 
ಕಾ೦ಬಾಸೆ ನನಗಾಯ್ತು. 


ಲಲ್ಲರು 
ಬುದ್ದ ೦ ಶರಣಂ ಗಚ್ಛ್ರಾ ಮಿ; 
ಸಂಘಂ ಶರಣಂ ಗಚ್ಛಾಮಿ; 
ಧಮ್ಮಂ೦ ಶರಣಂ ಗಚ್ಛಾ ಮಃ 


(ಎಂದು ಹೇಳಿ ಎಲ್ಲರೂ ಧ್ಯಾನಕ್ಕೆ ಕುಳಿತುಕೊಳ್ಳುತ್ತಾರೆ. ತೆರೆ) 


ದೃಶ್ಯ ೫ | 
(ಖಳು ದಿನಗಳ ಬಳಿಕ. ಜೇ ತವನದಲ್ಲಿ ಬುದ್ಧದೇವ ಶಿಷ್ಯರೊಡನೆ ಮಾತನಾಡುತ್ತಿದ್ದಾನೆ) 


ಆನಂದ 
ಎದೆತುಂಬ ಆನಂದ. ಧ್ಯಾನದೇಕಾಗ್ರತೆಯ 
ಸಾನಂದದನುಭೂತಿ ಎದೆಯ ತುಂಬಿದೆ ತಂದೆ. 
ಅರಿವಿನಾಜೆಗೆ ಇರವು. ಇರವಿನಾಜೆಗೆ ಬಯಲು. 
ಇದು ಮನದ ಭ್ರಾಂತಿಯೋ ಮೇಣ್‌ ಅಂತ್ಯ ಶಾಂತಿಯೋ 
ಒಂದು ತಿಳಿಯದ ಮರುಳು ನಾನಾಗಿಹೆನ್‌. 


ಬುದ್ಧ 
ದಿಟಿ ಕಂದ. ಇದೊ ನೋಡು, ಮುಂಜಾನೆ ಬಿಸಿಲಿನಲಿ 
ಮಿಂದು ಕಿಲಕಿಲನಕ್ಕು ಲಾಸ್ಕ್ಯವಾಡಿಹ ಲತೆಯ 
ತುದಿಯಲ್ಲಿ ಅರಳಿರುವ ಸುಂದರ ಸುಪುಷ್ಪದೊಲು 
ಧ್ಯಾನಾಗ್ರದಲಿ ಅರಳುವುದು ಅನಂತಶಾಂತಿ. 


ಒಬ್ಬ ಶಿಷ್ಯ 
ಅಂಗುಲೀಮಾಲನೈತರುವ ದಿನವಿದಲ್ಲವೆ 
ತಂದೆ ? 
ಬುದ 
೦ 
ಬರಬಹುದು ಕಂದ. 


ಮತ್ತೊಬ್ಬ ಶಿಷ್ಯ 
ಗುರುದೇವ, ರಾಜಗೃಹದತ್ರಣಿಗೆ ತೆರಳುವೆವು 
ನಾಳೆ ನಾವೆಂದೆಂಬ ಆಣತಿಯನಿತ್ತಿ, ಹಿರಿ. 
ಇಂದು ನೆನಪಾಗಿಸಲು ಹೇಳಿದಿರಿ. 


೪೪ ಅಂಗುಲೀಮಾಲ 
ಬುದ್ಧ 
ಒಳಿತು ಕಂದ. ವಾಳೆ ಮುಂಜಾನೆ ರವಿಯುದಯುಕಿ೦ 
ತುಸ ಮುನ್ನ ಧ್ಯಾನವನು ಮುಗಿಸುತ್ತೆ ಇಲ್ಲಿಂದ 
ತೆರಳೋಣ. 
(ಅಷ್ಟರಲ್ಲಿ ಒಬ್ಬ ಶಿಷ್ಯ ಓಡೋಡಿ ಬರುತ್ತಾನೆ) 
ತಿಪ್ಯ 
ಗುರುದೇವ . . . ಗುರುದೇವ. 


ಬುದ್ಧ 
ಪೇಳ್‌ ತಂದ. 


ಶಿಷ್ಯ 


ಅಂಗುಲೀಮಾಲ ಅಂ೦ಲಗುಲೀಮಾಲ ... 


ಬುದ್ಧ 
ಶುಭಮಸ್ತು. ಆದರೇತಕೀ ಉದ್ವೇಗ? 
ತಿಷ್ಯ 
ತ೦ದೆ, ಆತನ್‌ . ,. . ಆತನ್‌. 
ಬುದ್ಧ 
ಆತನೇ ನಾಗಿ ಹನ್‌ ? ಮಡಿ. 
(ಒಂದೇ ಉಸುರಿಗೆ) 
ರಕ್ಕದಲಿ ಮಿ೦ದಿಹನ್‌, ವಿಕೃತಾ೦ಗನಾಗಿ ಹನ್‌. 
ದಾರಿಹೋ*ಕರದಾರೊ ಆಸರೆಯ ನೀಡಿರಲ್‌ 
ಕರುಳು ತತ್ತರಿಪ೦ತೆ ನರಳುತ್ತ ಬರುತಿಹನ್‌. 
(ಎಲ್ಲರೂ ಅಯ್ಯೋ ವಂದು ನರಳುತ್ತಾರೆ) 


ಅಂಗುಲೀಮಾಲ ೪೫ 
ಬುದ್ಧ 

ಏತಕೀ ಉದ್ವೇಗ? ದುರ್ವಾರ ಕರ್ಮಗತಿ. 

ಕರ್ಮ ಶಕಟಿದ ಲೋಹ ಚಕ್ರಕ್ಕೆ ತಲೆಯೊಡ್ಮಿ 
ನೋವಿಲ್ಲದಿರಬಹುದೆ ? ಒಡಲೊಡನೆ ಜನಿಸಿದಾ 

ಕರ್ಮ ಕವಚವ ಹರಿದು ಕಿತ್ಮೆಸೆದು ಬರುವಂದು 

ಒಂದಿನಿತು ರಕ್ಕವುಕ್ಕಲ್ಕೇಕೆ ಉಬ್ಬೆಗವೊ | 

ಅವನಿನ್ನು ನಿರ್ಮುಕ್ತ. ಪ್ರಣ್ಯಾಕ್ಟ ನೆಂದೆಂದು ! 


(ಇಷ್ಟರಲ್ಲಿ ಇಬ್ಬರು ದಾರಿಹೋಕರನ್ನು ನೆಮ್ಮಿ ನರಳುತ್ತ ಅಂಗುಲಿಮಾಲ ಪ್ರವೇಶಿಸುತ್ತಾನೆ) 


ಅಂಗುಲೀಮಾಲ 


ಎಲ್ಲಿ?. .. ನನ್ನ... ಆ... ತಂದೆಯೆಲ್ಲಿ? 
ಎದೆಗಪ್ಪಿ ನಲಿದ ಆ . . . ಮಾತೆಯೆಲ್ಲಿ? 
ಮಂಗಳದ . . . ಕಂದೆರೆದ ಆ... ಗುರುವದೆಲ್ಲಿ? 
ನನ್ನೆದೆಯ . . . ನೆಚ್ಚರಿಸಿ ಅರಿವ ಬೆಳಕನು ತಂದ 
ರವಿದೇವನೆಲ್ಲಿ . . .? 


ಬುದ 
0 
ಇದೊ ಇಲ್ಲಿ... ಬಾ ಕಂದ. 
(ಬಂದು ಹೇಳಿ ಪೀರದಿಂದೆದ್ದು ಅಂಗುಲೀಮಾಲನ ಬಳಿಗೆ ಬರುತ್ತಾನೆ. ಅಂಗುಲೀಮಾಲ ಬುದ ನ 


ಛಿ 
ಪಾದದಡಿ ಕುಸಿಯುತ್ತಾನೆ. ಬುದ ಅಲ್ಲೇ ನೆಲದ ಮೇಲೆ ಕುಳಿತು ಅಂಗುಲೀ ಮಾಲನ ತಲೆಯನ್ನು 
ತೊಡೆಯಮೇಲಿಟ್ಟು ಕೊಳ್ಳು ತ್ತಾನೆ) 


ಬುದ್ಧ 
ಏನಿದಂಗುಲಿಮಾಲ ? ಏನಾಯ್ತು ಪ್ರಣ್ಯಾಕ್ಟ ? 
ಅಂಗುಲೀಮಾಲ 


ನೀರು... ತಂದೇ , . . ನೀರು. 


೪೬ ಅಂಗುಲೀ ಮಾಲ 
ಬುದ 
೦ 
ಆನಂದ. ಕಮಂಡಲನು ತಾ. 


(ಆನಂದ ಕಮಂಡಲನ್ನು ತಂದು ಬುದ್ಧ ನ ಫೈಗೆ ಕೊಡುತ್ತಾನೆ. ಬುದ್ಧದೇವ ಅಂಗುಲೀಮಾಲನ 
ಬಾಯಿಗೆ ನೀರನ್ನು ಹಾಕುತ್ತಾನೆ.) 


ಅಂಗುಲೀಮಾಲ 
ಬದುಕಿದೆನೊ ತಂದೆ, ತವ ಕೃಪೆಯಿಂದೆ 
ಬೃ ನಿನ್ನ ಕರುಣೆಯ ತೆರದಿ ಅಮೃತೋಪಮಂ 
ಈ ಜಲಂ! 
(ಅಸ್ಟರಲ್ಲಿ ಉಳಿದ ಶಿಷ್ಯರು ಸುತ್ತ ನೆರೆದು ಅವನ ಗಾಯಗಳನ್ನು ತೊಳೆದು ಮದ್ದು ಹಾಕಿ 
ಬಟ್ಟೆ ಕಟು ತ್ತಾರೆ, ) 
ಬುದ 
ಗೊ 
ಪೇಳ್‌ ಕಂದ, ಪುಣ್ಯಾಕ್ಟ. ಏತಕೀಪರಿಯಾಯ್ತು, 


ಹಗೆಯು ಹೊಗೆಯಾಡಿತೇ ? ಜನ ನಿನ್ನ ಹೊಡೆದರೇ ? 
ಪ್ರಣ್ಯಾಕ್ಟ. ಒಂದೆ ಕಣ್‌ ನೋಡುತಿದೆ. ಮತ್ತೊಂದಕೇನಾಯ್ತು ? 


ಆನಂದ 


ಗುರುದೇವ, ತಲೆಯೊಡೆದು ಮತ್ತಿದೋ 
ಸೋರುತಿದೆ ರಕುತ. 


ಬುದ 
೦ 
ಮತ್ತಷ್ಟು ಮದ್ದತಾ ಇಲ್ಲಿ ಆನಂದ. 
(ಆನಂದ ತಂದ ಮದ್ದನ್ನು ತಾನೇ ಅಂಗುಲೀಮಾಲನ ತಲೆಯೊಡೆದ ಭಾಗಕ್ಕೆ ಹಾಕಿ ಕಟ್ಟುತ್ತಾ) 


ಒರೆ ಕಂದ. ಏಳೆ ಹಿಂಜರಿಯುತಿಹೆ ! 


ಅಂಗುಲೀಮಾಲ ೪೭ 


ಅಂಗುಲೀಮಾಲ 
ಏನನೊರೆಯಲಿ ತಂದೆ ? ಜನ ಬಡಿದರೆನ್ನ ಲೇ? 
ಅದು ಸುಳ್ಳು. ಜನಪದದ ಬಂಧುಗಳಿಗಾನಿತ್ತ 
ಕಾಣಿಕೆಯ ಇಂದು ಹಿಂತಿರುಗಿ ನೀಡಿದರವರು. 
ಒಳಿತೆಂದು ಸ್ವೀಕರಿಸಿ ಬಂದಿಹೆನು. 


ಬುದ್ಧ 
ಎಲ್ಲರೂ ಅರಿವಂತೆ ನುಡಿ ಕಂದ. ಏನಾಯ್ತು. 


ಅಂಗುಲೀಮಾಲ 
ಏನು ಆಗಲೆ ಇಲ್ಲ. ನೀನಿತ್ರಪಾತ್ರೈಯನು 
ಹಿಡಿದು ಭಿಕ್ಷಕೆ ನಡೆದೆ. " ಭಿಕ್ಷೆ ತಾಯೀ ' ಎಂದೆ. 
ನಾನಂದು ಖಡ್ಗ ಕಾಳಿಯ ಹೊತ್ತು ನಡೆದಂದು 
ಎ೦ತೊ ಮೂರ್ಫೆಗೆ ಸಲದೆ ಅಂತಿಂತು ಉಳಿದವರು 
ಗುರುತಿಸುತೆ ನನ್ನನ್ನು, ಮೇಲೆವಾಯುತೆ ಬಂದು 
ಕ್ಸೈಗ ಸಿಕ್ಕಿದ ಕೊಡಲಿ ಕುಡುಗೋಲುಗಳ ತಂದು 
ಕಣ್ಣುಕಿವಿಗಳ ಲೆಕ್ಕಿಸದೆ, ನಡುನಡುವೆ ಶಪಿಸುತ್ತ, 
ಹೇರಿದರು. 


ಬುದ್ಧ 
ಇ 
ಸುಮ್ಮ ನಿದ್ದೆ ಯ ಆಗ? 


ಅಂಗುಲೀಮಾಲ 
ಇಲ್ಲ. ಪೆಟ್ಟು ಪೆಟ್ಟಿಗು, " ಜಯಬುದ್ಧ ಗುರುದೇವ 
"ಜಯ ಬುದ್ಧ ಗುರುದೇವ ' ಎನುತಿದ್ದೆ. ಓ ಪಾಪ, 
ಅದು ತಾನೆ ಏನೇಟು! ನಾಗೈದ ಕರ್ಮವನು 
ನೆನೆಯುತಿರೆ ಅದರ ಮುಂದಿದು ಅಲ್ಪ ಶಿಶು. 
ಒಂದೊಂದು ಘಾತಕೂ ಮೈಯಬ್ಬುತಿತ್ತು. 
ಎದೆ ನಲಿಯುತಿತ್ತು. 


೪೮ 


ಅಂಗುಲೀಮಾಲ 


ಸುತ್ತಲೂ ಉನ್ಮತ್ತ ರವ, ನಡುವೆ ಘಾತಗಳ ಮಾಲೆ, 
ಸಂತೆ ಮಂದಿಯ ನಡುವೆ ನಿಂತು ನೋಡುವ ಶಿಶುವ 
ಹೋಲಿದ್ದೆ ೆ ಕೊಟ್ಟಿ ಕೊನೆಯಾಘಾತ. ಅವೂರ್ವ- 
ದನುಭೂತಿಯನು ಉಸುರಲಾರದೆ ಎದೆಯು ತ- 
ಲ್ಪಣಿಸುತಿದೆ, ಬಿಕ್ಕುತಿದೆ. ಕೊಟ್ಟಿ ಕೊನೆಯಾಘಾತ ! 
ನನ್ನ ಸಹ್ಯದ ಮುಖಕೆ ಕನ ಡಿಯ ಹಿಡಿದ ತೆರ 
ದೈತ್ಯರೂಪಿನ ನರನು ಕೈಯ ಕೊಡಲಿಯನೆತ್ತಿ 

ತಲೆಯ ಮೇಲಿಳುಹಿದನ್‌. "" ಜಯ ಬುದ್ಧ ಗುರು '' ಎಂದೆ; 
ತಲೆ ಸುತ್ತಿ ಒರಗಿದೆನ್‌. ಒರಗಿದೆನ್‌ ಒಳಿತಕ್ಕೆ. 

ಎದೆಯ ಕದ ಒಡೆದುದಯ್‌. ಉಕ್ಕಿ ಹರಿಯಿತು ಕಡಲು : 
ಹನಿಯೆಲ್ಲ ಹಾಲು. ತೆರೆಯೆಲ್ಲ ಜೇನು! 

ಸವಿದೆನೋ ನಾ ಸವಿದೆ, ಎಲ್ಲೆಯಿಲ್ಲದೆ ಸವಿದೆ. 
ಮುಳುಮುಳುಗಿ ಮೇಲೆದ್ದು ತೆರೆತೆರೆಯಲೀಸಾಡಿ 

ಮತ್ತೆ ಮತ್ತದನೆ ಸವಿದೆ. ಓ, ಮತ್ತದೋ 

ಉಕ್ಕಿ ಬರುತಿದೆ ಕಡಲು, ಹನಿ ಹನಿಯು ಮುತ್ತಾಗಿ, 
ಮುತ್ತು ಹಾಲ್‌ ಮುತ್ತಾಗಿ, ಹಾಲ ಹಿಂಗಡೆ ಜೇನು 
ಜೇನ ಹಿಂಗಡೆ ಹಾಲು ಹರಿದು ಬರುತಿದೆ ತಂದೆ, 

ಉಕ್ಕಿ ಬರುತಿದೆ ತಂದೆ, ನಾ ಮಿಂದೆನೋ ಮಿಂದೆ. 


ಬುದ್ಧ 
ನೀ ಧನ್ಯನ್ಯೆ ಕಂದ, ಎಲ್ಲರಿಗು ಸುಲಭದಲಿ 
ದೊರೆಯದೀ ಆನಂದ. 
(ಎಂದು ಉತ್ತರೀಯದಿಂದ ಗಾಳಿ ಹಾಕುತ್ತಾನೆ) 


ಅಂಗುಲೀಮಾಲ 

(ಕ್ಲೀಣಸ್ಕರದಲ್ಲಿ) 
ಎಲ್ಲರಿಗು ಸುಲಭದಲಿ ದೊರೆಯದೀ ಆನಂದ! 
ಬುದ್ಧ ನಂಕದಲಿ ತಲೆಯಿಟ್ಟು ನಿದ್ರಿಪಾನಂದ ! 


ಅಂಗುಲೀ ಮಾಲ ೪೯ 
ಬುದ್ಧ ಕರ ಸಂಸ್ಪರ್ಶದಮೃತ ಮಧುರಾನಂದ ! 
ಬುದ್ಧ ವಸ್ಥಾ೦ಂಚಲದ ಮಲಯಾನಿಲಾನಂದ | 
ಎಲ್ಲರಿಗು ಸುಲಭದಲಿ ದೊರೆಯದೀ ಆನಂದ! 
ಧನ್ಯ ನಾನ್‌. 
ತಂದೆ... ಇನ್ನಿ ನಿತು ನೀರ್‌ ... 


(ಬುದ್ಧದೇವ ಅವನಿಗೆ ಮತ್ತಷ್ಟು ನೀರನ್ನೆ ರೆಯುತ್ತಾ ನೆ) 


ಬುದ್ಧ 
ನೀನಿನ್ನು ನುಡಿಯದಿರು ಪುಣ್ಯಾಕ್ಹ, ಬಳಲಿರುವೆ. 


ಅ೦ಗುಲೀಮಾಲ 
ಎರಡು ನುಡಿ ನುಡಿಯುವೆನ್‌ ನುಡಿಯಲಾರೆನು ಬಳಿಕ ; 
ಓ ತಂದೆ ನೀನಂದು ಬಂದಂದು "“ ನೀನಿನ್ನು 
ನಿಂತಿಲ್ಲ, ನಿಂತೆ ಇರುವೆನು ನಾನು '' ಎ೦ದೊರೆದೆ. 
ಉಸಿರು ಹಾರುವ ಮುನ್ನ ಅದರರ್ಥವನು ಅರಿವ 
ಬಯಕೆಯಾಗಿದೆ ನನಗೆ! 


ಬುದ್ಧ 
ತಂದ ಅದು ಮುಗಿದ *ತೆ; ಕರ್ಮಚಕ್ಕಣೆ ಸಿಲುಕಿ 
ಸುತ್ತುತಲೆ ನೀನಿರುವೆ ಖಂದೆಂದೆ. ಇಂದಿನಾ 
ಪರಿ ಬೇರೆ. ನೀನದನು ಮುಗಿಸಿರುವೆ, 


ಅಂಗುಲೀ ಮಾಲ 
ಕರುಣಾಳು, ಗುರುದೇವ. ಜನರೇಕೆ ಕಣ್ಣೊಂದ 
ಉಳಿಸಿದರೊ ಖಂದಾಮು ಚಿಂತಿಸುತಲಿದ್ದೆ - ಅರಿ- 
ವಾಗುತಿದೆ ಈಗ. ನಿನ್ನ ಮುಖದರ್ಶನವ ಮಾಡುತ್ತ 


೫೧ 


ಅಂಗುಲೀಮಾಲ 


ಮಾಡುತ್ತ, ಪರಮ ವಿಶ್ರಾಂ೦ತಿಯನು ಪಡೆವ ಭಾ- 
ಗ್ಲುವನಿತ್ತು ಪುಣ್ಮಾತ್ಮರುಳುಹಿದರು. 


ಬುದ 
ಎ 
ಹಾಲ ತಾ ಆನಂದ. 
(ಆನಂದ ತರುತ್ತಾನೆ ನಿಧಾನವಾಗಿ ಹಾಲೂಡುತ್ತಾ) 
ಹುಡಿ ಕಂದ. ಜೇತರಿಸಿಕೋ ಈಗ. ಬಳಿಕ ನುಡಿ. 


ಅಂಗುಲೀಮಾಲ 


ನಿನ್ನ ಕಣ್ಣಿದೊ ತಂದೆ, ತಾಯೆದೆಯ ತೆರದಲ್ಲಿ 

ಹಸಿರು ಬಯಲಾಗುತಿದೆ ; ಅದೊ ನಾನು ಖಳತಶಿಶುವು. 
ಬಾ ಆಟಿವಾಡುವಂ . . . ನೀನಾರು ಧವಳಾಂಗ! 
ಓಮರೆತೆ, ಕೆಳೆಯನ್ನ. 

ಹಸಿರು ಬಯಲಾಟ ಸಾಕಾಯ್ಕ್ದು ಬಾ-- 

ಅದೊ ಕಡಲ್‌ ಮೊರೆಯುತಿದೆ. ಉಕ್ಕಿ ಹರಿಯುತಿದೆ. 
ಬಾ ಗೆಳೆಯ ಬಾ. ತೆರೆಯ ಕುದುರೆಯನೇರಿ 
ಸುತ್ತೋಣ ಬಾ. ಬಾ ಕೆಳೆಯ ಅದೊ ಕಡಲ್‌ ... 


(ಹೀಗೆ ಹೇಳುತಾ, ಈಣಲ್ಹಿ ಮುಚ್ಚು ತ್ತಾನೆ. ತಲೆ ಹುಸಿಯುತ್ತ ದೆ) 


ಬುದ್ಧ 
(ಸುತ್ತಲೂ ನೋ ಡಿ) 
ಆನಂದ, ಸೋದರರೆ, ಏಕೆ ಕಂಬನಿ ಮಾಲೆ? 
ಬಗೆ ಮುಗುಳ ಮಾಲೆಯಂ ಮೇಣ್‌ ಜಗದ ಪೂಜೆಯಂ 
ಸೈ ಹೊಳುವ ಪುಣ್ಯ ಭಾಜನ ಮೂರ್ತಿಗಿಂತೇಕೆ 
ಅಶ್ರುಮಾಲೆ ಸಮರ್ಪಣಂ೦ ? 
(ಏಳುತ್ತಾ) 


ವನಂತ್ಯ ಕರ್ಮಕ್ಕೆ ಅಣಿಮಾಡಿ. 


ಅಂಗುಲೀ ಮಾಲ ೫೧ 


ಆನಂದ 
ನಿನ್ನ ಕರುಣಾನಿಳನ ಪುಣ್ಣ ಸಂಸ್ಕರ್ಶನದಿ 
ಚಾಲಿತರು ಚಂದನದ ಮರವಾಯ್ತು. ಕೆತ್ರಿದರು 
ಕಂಪನೇ ಸೂಸಿತ್ತು. ಇಂದೀಗ ತನ್ನ ನೇ 
ತಾ ದಹಿಸಿ ಒಗಕಿದಿಗೊ ಸಾರಲಿದೆ 
ನಲುಮೆ ಸೆಂದೇಶಮಂ. 


ಬುದ್ಧ 
ಶುಭಮಕ್ಕ, ಸೊಗಮಕ್ಕೆ, ಧರ್ಮಕ್ಕೆ ಮಂಗಳಂ, 
(ತೆರೆ ನಿಧಾನವಾಗಿ ಬೀಳುತ್ತದೆ ಕೊನೆಗೆ ಈ ಹಾಡು ಕೇಳಿಸುತ್ತದೆ) 

ಒಲುಮೆಗೆ ಕೆಳೆ ನಲುಮೆಗೆ ಕಳೆ 

ಹಗೆಗೂ ಕೆಳ ಆವನ ಶ್ರೀಚರಣಂ, 
ಸ್ಫರ್ಶದಿ ಬಗೆ ದಳವರಳಿಪ 

ಮಂದಸ್ಮಿತ ಸುಮನೋಜ್ರಲಕಿರಣಂ, 
ಮುಗಿಲಂಚಿನ ಬಗೆಯೆತ್ತರ- 

ದಿಂದೀ ಬುವಿ ಮುಟ್ಟು ವನಂ, 
ಜಗಬಿತ್ತರ ಮುಗಿಲೆತ್ತರ 

ಸ್ಫರ್ಮಾಡವ ಕಟ್ಟು ವವಂ, 
ಚೈತನ್ಯದ ಮಂದಾರನಿಲ- 

ನೊಲು ಜಗವಂ ಸುತ್ತಿರುವಂ, 
ಆ ಬುದ್ಧ ಗೆ ಶ್ರೀ ಶುದ್ಧ ಗೆ 

ಬದ್ಧಾ ತ್ರ ರ ಬುವಿ ಬಾಳಿನ ಹರಣಂ 

ಇದೊ ಶರಣಂ, 


ಓಂ ಶಾಂತಿಃ ಶಾಂತಿಃ ಶಾಂತಿಃ 


